ಆ) 


“ ಅಂಬಿಕಾತನಯದತ್ತ ” 


ಸಮಾಜ ಪುಸ್ತಕಾಲಯ, ಧಾರವಾಡ. : 


ಗರಿ 


(ಕವನಸಂಕಲನ) 


ಅಂಬಿಕಾತನಯದತ್ತ 


ಸಮಾಜ ಪುಸ್ತಕಾಲಯ, 
ಧಾರವಾಡ 


೧ನೇ ಆವೃತ್ತಿ ೧೯೩೨ 
೨ನೇ ಆವೃತ್ತಿ ೧೯೪೫ 
೩ನೇ ಆವೃತ್ತಿ ೧೯೫೧ 
೪ನೇ ಆವೃತ್ತಿ ೧೯೬೦ 


ಬೆಲೆ: ರೂ. ೨.೦೦ 


ಮುದ್ರಣ : ಪ್ರಕಾಶನ 
ಭಾಲಚಂದ್ರ ಘಾಣೇಕರ 
ಪ್ರತಿಭಾ ಮುದ್ರಣ 
ಸಮಾಜ ಪುಸ್ತಕಾಲಯ, 
ಧಾರವಾಡ 


ಗುರು ಚರಣಾರವಿಂದದಲ್ಲಿ 


ಸಹೃದಯರಿಗೆ 
ಮೊದಲನೆಯ ಆವೃತ್ತಿಗಾಗಿ ೧೯೩೧ರಲ್ಲಿ ಬರೆದದ್ದು 


ಕಾವ್ಯಮಾಲೆಯೊಳಗಿನ ನನ್ನ ಕವನಗಳು ಇ. ಸ. ೧೯೧೮-೧೯೩೨ರ 
ವರೆಗೆ ಎಂದರೆ ಹೋದ ಹದಿನಾಲ್ಕು ವರ್ಷಗಳಲ್ಲಿ ಬರೆದವುಗಳು. ಎರಡು 
ಮೂರು ಕವನಗಳನ್ನು ಬಿಟ್ಟು ಉಳಿದೆಲ್ಲವೂ ಬರೆದ ಕಾಲದ ಕ್ರಮದಲ್ಲಿಯೇ 
ಇಡಲಾಗಿವೆ. ಇವುಗಳಲ್ಲಿ ಎಷ್ಟೋ ಈ ಮೊದಲೆ ಮಾಸಪತ್ರಿಕೆಗಳಲ್ಲಿ ಬೆಳಕು 
ಕಂಡಿದ್ದವು. ನಾನು ಮತ್ತು ನನ್ನ ಗೆಳೆಯರು ಇದರೊಳಗಿನ ಕೆಲವು ಕವನ 
ಗಳನ್ನು ಬೇರೆ ಬೇರೆ ಸಾಹಿತ್ಯಸಭೆಗಳಲ್ಲಿ ಹಾಡಿತೋರಿಸಿದ್ದೆವು. ಇದರೊಳ 
ಗಿನ ಕೆಲವು ಈಗಲೆ ಜನರ ಪ್ರೀತಿಯನ್ನು ಪಡೆದಿವೆ. ಈ ಸಂಗ್ರಹದಲ್ಲಿ ಕೆಲವು 
ತೀರ ಹೊಸ ಕವನಗಳೂ ಇವೆ. ಆದರೆ ಬಹಳ ಕವನಗಳನ್ನು ಒಂದೆಡೆಗೆ 
ಪ್ರಕಟಿಸಲು ಸಾಧ್ಯವಾಗಿರಲಿಲ್ಲ. ಹಾಗೆ ಪ್ರಕಟಸುವದು ಮಾತ್ರ ಅಗತ್ಯವಿತ್ತು. 
ಯಾಕಂದರೆ, ನನ್ನ ಕವನಗಳಲ್ಲಿ ಕೆಲವುಗಳನ್ನೆ ಓದಿ ಕೆಲವರು ಹೊಗಳಿದ್ದರು 
ಅಭಿಮಾನದಿಂದ, ಕೆಲವರು ತೆಗಳಿದ್ದರು ತಮ್ಮ ದೃಷ್ಟಿಯಿಂದ. ಏನೇ ಇರಲಿ, 
ಇಬ್ಬರಿಗೂ ಸಾಕಷ್ಟು ಅನ್ನವಿರಲಿ, ತೃಪ್ತಿಯಿರಲಿ. ಆನಂದದಿಂದ ಬಂದುದು 
ದುಃಖವನ್ನು ಕೊಡುವಂತಾಗುವದು ಒಂದು ದುರ್ವಿಲಾಸವಾದರೂ, ತಿಳಿಯ 
ದುದು ಸೇರದೇತಾಗುವದೂ, ಸೇರದುದು ನಿಂದೆಗೆ ಗುರಿಯಾಗುವದೂ 
ಸ್ತಾಭಾವಿಕವಾಗಿದೆ. ಆದರೆ ಸಶೃದಯರು ಸ್ವಭಾವಾಧೀನರಲ್ಲ. ಅವರ 
ಮಾತು ಹೊಗಳಿಕೆ ತೆಗಳಿಕೆಯದಲ್ಲ. ಅವರ ಅಮೃತದೃಷ್ಟಿಯು ಕವನಗಳ 
ಒರೆಗಲ್ಲು. ಅದಕ್ಕೆ ಗುರಿಯಾಗುವದೊಂದು ಅನುಗ್ರಹ, ಅದಕ್ಕೆ ಮರೆ 
ಯಾಗುವದೊಂದು ಶಾಪ. ಅಂಥ ಸಹೃದಯರ ಶಾಪಾನುಗ್ರಹದ ಗಾಳಿಯಲ್ಲಿ 
ಈ « ಗರಿಗಳನ್ನು ತೂರಿದ್ದೇನೆ. 

. ನನ್ನ ಕವನಗಳು ಎಂದು ಇದೀಗ ಹೇಳಿಬೆನಷ್ಟೆ. ಅದೊಂದು 
ರೂಢಿಯ ಮಾತು. ಇವು ನನ್ನವಲ್ಲ; ಕನ್ನಡದ ಕವನಗಳು. ಕನ್ನಡದ 


ಜಶರೀರವಾಣಿಯು ಸಾವಿರ ಬಾಯಿಗಳಿಂದ ತನ್ನ ಕಣಸನ್ನು ಕನ್ನಡಿಸುತ್ತಿದೆ. 


೫ 


ಆ ಸಾವಿರ ಬಾಯಿಗಳಲ್ಲಿ ನನ್ನದೊಂದು; ಅದೆ ನನ್ನ ಧನ್ಯತೆ. ಕನ್ನಡದ ಪುನ 
ರ್ಜನ್ಮದ ಪ್ರಭಾತದಲ್ಲಿ ಹಾಡುವ ಕನಿಗಣದಲ್ಲಿ ನಾನೊಬ್ಬ. ಅದೆ ನನ್ನ 
ಅಚ್ಚುಮೆಚ್ಚು. ಹಾಗಿರದಿದ್ದರೆ ನನ್ನ ಕವನಗಳನ್ನು ಉಳಿದವರು ಓದಬೇಕೇಕೆ? 
" ನನ್ನ ಕವನ, ಅವನ ಕವನ? ಎಂಬುದು ಸಟೆ. ಕನ್ನಡವು ತನ್ನ ಕವನ 
ಎನ್ನುವದಷ್ಟೆ ದಿಟ. ಒಂದೆ ಕಣಸನ್ನು ಹಲವು ಕಣ್ಣು ಕಾಣುತ್ತಿವೆ. ಒಂದೆ 
ಕಣಿಯನ್ನು ಹಲವು ಬಾಯಿ ಹಾಡುತ್ತಿವೆ. ಈ ಹಲವುಗಳಲ್ಲಿ ತೋರಿ ಮರೆ 
ಯಾಗುವ ಒಂದನ್ನು ಎಲ್ಲಿಯೋ ಎಲ್ಲರೂ ಅರಿತೇ ಹಲವನ್ನು ಬರಮಾಡಿ 
ಕೊಳ್ಳುವರು. ಇದರಲ್ಲಿ ಅಪ್ಪಿ ತಪ್ಪಿ ಬಂದ " ನನ್ನ 'ದೆಂಬ ಕೆಟ್ಟಿವು ಸಹೃದಯರ 
ಸಾರಸ್ವತ ಯಜ್ಞದಲ್ಲಿ ಸುಟ್ಟು ಕನ್ನಡದ ಚಿನ್ನವಪ್ಪೆ ಉಳಿಯುವದು. ಈ 
" ಗರಿ'ಗಳನ್ನು ಅದಕ್ಕಾಗಿ ನೀಡಿದ್ದೇನೆ. 


ಈ ಕವನಗಳೊಳಗಿನ ಭಾಷಾಶ್ಚೆಲಿಯ ಬಗೆಗೆ ಒಂದು ಮಾತು. ಇಲ್ಲಿ 
ತುಂಗಭದ್ರೆಯ ಉತ್ತರಾಸಥದ “ದೇಶಿಯ ಮಾರ್ಗವನ್ನು ಹುಡುಕುವ 
ಹಾಗೆಯೆ ಹುಟ್ಟಿಸುವ ಕುರುಹಿದೆ. ಹುಡುಕುವದಕ್ಕೆ ಹಾಯ್ದಾ ಡುವದರಿಂದಲೆ 

ಇದಿ ತಾನೆ ಹುಟ್ಟುವದು? ಪಂಡಿತ ಪಾಮರ, ಬಡವ ಬಲ್ಲಿದ ನಾಗರಿಕ 
ನಾಡಾಡಿ ಎಂಬ ಭೇದವನ್ನಲ್ಲಗಳೆದು ಕನ್ನಡ ಜೀವಾಳವು ಕನ್ನಡಿಗರಿಗಾಗಿ 
ಕನ್ನಡಿಸಲ್ಪಡಬೇಕಾಗಿದೆ. ಹಾದಿ ಬಹಳ ಸುತ್ತು ಸುತ್ತು ಎನಿಸಬಹುದಾದರೂ 
ಎಲ್ಲವನ್ನೂ ಸುತ್ತದೆ ಗತಿಯಿಲ್ಲ. " ದೇಶಿ?ಯ ಶಬ್ದಕೋಶಗಳು ಸಿದ್ದವಾಗ 
ಬೇಕು; ಗಮಕಿಗಳು ಹಾಡಿ ತೋರಿಸಬೇಕು; ಸಹೃದಯರು ಅರ್ಥಮಾಡಿ 
ತೋರಿಸಬೇಕು; ರೂಢಶಾಸ್ತ್ರ-ಸಂಕುಚಿತ-ದೃಷ್ಟಿಯು ಹೋಗಬೇಕು; ಹೃದ 
ಯದ ವಿಶಾಲಮಾರ್ಗವು ತೆರೆಯಬೇಕು, ಮೈಸೂರು, ಧಾರವಾಡ್ಕ ಮಂಗ 
ಳೂರು ಎಂಬ ಭೇದವಡಗಿ, ಹಳ್ಳಿಪಳ್ಳಿ ಗಳಲ್ಲಿಯೂ ಹೆಣ್ಣು ಗಂಡು ಎಲ್ಲರೂ 
ಒಂದೆ ಕನ್ನಡವನ್ನು ಆಡಬೇಕು. ಆ ಕನ್ನಡದ ಬೀದಿಗೆ ಈ ಕನ್ನಡವು ಹಾದಿ. 
ಇದನ್ನು ತುಳಿಯದೆ ಅದು ದೊರಕದು: ಸಕ್ಸದಯರಿಗೆ ಇಲ್ಲಿ ಶ್ರಮನೆನಿಸಿದರೂ 
ಅದು ವ್ಯರ್ಥ ಶ್ರಮವಲ್ಲ. ಅವರು " ನಾವಲ್ಲಿ ಕಾಲಿಡಲಾರೆವು ? ಎನ್ನುವ 
ವರೆಗೂ ಆ ಕನ್ನಡವೂ ಇಲ್ಲ ಈ ಕನ್ನಡವೂ ಇಲ್ಲ. ಆದರೆ ಅವರು ಹಾಗೆ 
ಮಾಡಲಾರರು. 


೬ 


ಇಲ್ಲಿ ಶಬ್ದ್ಧವಾಹನವು ಭಾವದೇವತೆಯನ್ನು ಹೊರಲು ಅಸಮರ್ಥ 
ವಾಗಿದೆ ಎಂದಾಗಲಿ, ಭಾವವು ರಸಪಾಕವನ್ನು ಹೊಂದಿಲ್ಲವೆಂದಾಗಲಿ ಅಭಿ 
ಪ್ರಾಯ ಪಡಬಹುದು. ಕನ್ನಡ ಮಾತಿನ ಕಸುವು, ಬಿಗುವು, ಆಳವು ಅಸ್ಟಿಷ್ಟಿ 
ಲ್ಲೆಂಬುದನ್ನು ವಾಚಕರು ಮರೆಯಬಾರದು; ಅದಕ್ಕೆ ಸಾವಿರ ವರ್ಷದ 


ನು 
ಸಂಸ್ಥಾ ನಿದೆ; ಸರಸ್ತತಿಯ ಸೆಲೆಯಿದೆ. ಇನ್ನು ಆಹಾರವು ಪಚನವಾಗಬೇಕಾ 
ದರೆ, ಅನ್ನದ ಪಾಕದಷ್ಪೆ, ತಿನ್ನುವವರು ನುರಿಸಬೇಕಾದುದು ಅಗತ್ಯ--ಎಂಬ 
ಮಾತು ಸಾಹಿತ್ಯದಲ್ಲಿಯೂ ಸತ್ಯವಾಗಿದೆ. " ಸುಲಿದ ಬಾಳೆಯ ಹಣ್ಣನ್ನು' 
ನುರಿಸದೆ ನುಂಗಿದರೆ ರಸಪಾಕ ಹೊಂದುವದಿಲ್ಲ- ಇಷ್ಟೆ ಹೇಳಬಹುದು. 

ಈ ಕವನಗಳನ್ನು ಮುದ್ರಣಕ್ಕಾಗಿ ಪ್ರತಿ ಮಾಡಿದವರು ಗೆಳೆಯ ನಾರಾ 


ಯಣ ಸಂಗಮ ಇವರು; ಮುದ್ರಣ ದೋಷಗಳನ್ನೂ ಬರವಣಿಗೆಯ ದೋಷ 
ಗಳನ್ನೂ ತಿದ್ದಿದವರು ಗೆಳೆಯ ಪ್ರಲ್ಟಾದ ನರೇಗಲ್ಲ ಮತ್ತು ಗೆಳೆಯ ಬೆಟಗೇರಿ 
ಕೃಷ್ಣಶರ್ಮರು; ಇದನ್ನು ಪುಸ್ತಕರೂಪದಲ್ಲಿ ತಂದ ಎಲ್ಲ ಶ್ರೇಯಸ್ಸು ಸಹೃದಯ 
ಮಿತ್ರರೂ ಕವಿಗಳೂ ಆದ ಶ್ರೀಮಾನ್‌ ಮಾಸ್ತಿ ವೆಂಕಟೇಶ ಐಯಂಗಾರರು 
ಇವರದು. ಇವರೆಲ್ಲರಿಗೂ ನಾನು ಖುಣಿ. 


ಅಂಬಿಕಾತನಯದತ್ತ 


ಈ ಸಂದರ್ಭದಲ್ಲಿ ನಾನು ಕನಿಕಾವ್ಯಪಕ್ಷಪಾತಿಗಳಾಡ ಶ್ರೀಗಳಾದ 
ಬಿ. ಎಮ್‌. ಶ್ರೀಕಂಠಯ್ಯನವರು, ಎಸ್‌. ಜಿ. ಶಾಸ್ತ್ರಿಗಳು, ರಾವ್‌ಬಹಾ 
ದ್ದೂರ್‌ ಡಾಕ್ಟರ್‌ ಸಿ. ಬಿ. ರಾಮರಾಯರವರು, ಬಿ. ಪುಟ್ಟಿಯ್ಯನವರು, 
ಸ. ಕೆ. ವೆಂಕಟಿರಾಮಯ್ಯನವರು, ಪಿ. ಎಚ್‌. ಕೃಷ್ಣರಾಯರವರು, ಟಿ. 
ಗೋವಿಂದರಾಯರವರು, ಬಿ. ಕ. ಗರುಡಾಚಾರ್ಯರು--ಈ ಹಿರಿಯರು 


ಮತ್ತು ಮಿತ್ರರ ಇಷ್ಟವನ್ನು ನಡೆಯಿಸಿರುವ ನಿಮಿತ್ತಮಾತ್ರನಾಗಿದ್ದೇನೆ. 


ಮಾಸ್ತಿ ವೆಂಕಟೇಶ ಐಯುಗಾರ 


ಪರಿವಿಡಿ 


ಸಹೃದಯರಿಗೆ 
ಬೆಳಗು 
ಅಹಹ ಸ್ವಾತಂತ್ರ್ಯದೇವಿ 
ಚಂದ್ರ 
ಗಂಡುಸು-ಹೆಂಗಂಸಿಗೆ 
ಚತುರ್ಮುಖ ಸೌಂದರ್ಯ 
ಹಸಿ-ಹಂಬಲ 
ಹಂಪೀಡನಿಜಯನಗರ ದರ್ಶನ 
ಲೀಲೆ 
ಮುದ್ದಣ 
ಹರಕೆ 
ಪುನರ್ಯೋಗಾರೂಢ 
ಸಂಕಲ್ಪ 
ಅಭಯ ಯಾಚನೆ 
ಶಕ್ತಿ 
ತರುಣ ತಪಸ್ವಿ 
ಕೋಗಿಲೆ 
ಓ ಹಾಡೇ 
ರಸಿಕಾ ಪೇಳೊ 
ಆಮಿಷ 

ನಸಿನೊಳಗೊಂದು ಕಣಸು 
ದಿನದ ಹಾಡು 
ಸಿಮೋಲ್ಲಂಘನ 
ಪಂಪನ ನೆನೆದು 
ಕರಿಮರಿ ನಾಯಿ 
ಗಿಳಿಯು ಪಂಜರದೊಳಿಲ್ಲ 
ಮೂವತ್ತುಮೂರು ಕೋಟಿ 
ನನ್ನ ಕಂದ 


I ಖಿ ಎ 


ಸ 


ಹಕ್ಕಿ ಹಾರುತಿದೆ ನೋಡಿದಿರಾ 
ತುತ್ತಿನ ಚೀಲ 
ನಗೀನವಿಲು 

ರಾಗರತಿ 

ನರಬಲಿ 
ಹುದುಗಲಾರದ ದುಃಖ 
ಚಿಂತೆ 

ಹೂ 

ಬಾಳ ಕರವಾಳ 
ಮೈಸೂರು 

ಬೆಕ್ಕು ಹಾರುತಿದೆ ನೋಡಿದಿರಾ 
ಕೀರ್ತಿ 

ಚೆಲುವ 

ನಿರಾಶೆ 

ಆಯಾಸ 

ಪಾತರಗಿತ್ತಿ ಪಕ್ಕ 

ನನ್ನ ಕಿನ್ನರಿ 
ಬಿಸಿಲುಗುದುರೆ 

ನನ್ನ ಕೈಯ ಹಿಡಿದಾಕೆ 
ಪ್ರೀತಿ 

ಚಳಿಯಾಕೆ 

ಕೂಸು ಬಿನ್ನಾಣ 
ಕೆಲಸವಿಲ್ಲದವರ ಹಾಡು 
ನನ್ನ ಹಾಡು 
ರುದ್ರವೀಣೆ 

ಯುಗಾದಿ 
ಕುಣಿಯೋಣು ಬಾರ 
ಗರಿ 


ಗರಿ 


೧. ಬೆಳಗು 
(೧) 


ಮೂಡಲ ಮನೆಯಾ ಮುತ್ತಿನ ನೀರಿನ 
ಎರಕಂವ ಹೊಯ್ದಾ 

ನುಣ್ಣ-ನ್ನೆರಕಂವ ಹೊಯ್ದಾ 

ಬಾಗಿಲ ತೆರೆದೂ ಬೆಳಕು ಹರಿದೂ 
ಜಗವೆಲ್ಲಾ ತೊಯ್ದಾ 

ಹೋಯ್ತೊ--ಜಗವೆಲ್ಲಾ ತೊಯ್ದಾ. 


(೨) 


ರತ್ನದ ರಸದಾ ಕಾರಂಜೀಯೂ 


ಪುಟಿಪುಟಿನೇ ಪುಟದು 
ತಾನೇ ಪುಟಿಪುಟನೇ ಪುಟಿದು 
ಮಘಮಫಿಸುವಾ ಮುಗಿದ ಮೊಗ್ಗಿ € 

ಪಟಪಟನೇ ಒಡೆದು 
ತಾನೇ-ಪಟಪಸಟನೇ ಒಡೆದು. 


(೩) 
ಎಲೆಗಳ ಮೇಲೇ ಹೂಗಳ ಒಳಗೇ 
ಅಮೃತದ ಬಿಂದು 
ಕಂಡವು--ಅಮೃತಂದ ಬಿಂದು 
ಯಾರಿರಿಸಿರುವರು ಮುಗಿಲ ಮೇಲಿಂ- 
ದಿಲ್ಲಿಗೇ ತಂದು 
ಈಗ ಇಲ್ಲಿಗೇ ತಂದು. 


lo 


ಬೆಳಗು 


(೪) 
ತಂಗಾಳೀಯಾ ಕೈಯೊಳಗಿರಿಸೀ 
ಎಸಳೀನಾ ಚವರಿ 
ಹೂವಿನ--ಎಸಳೀನಾ ಚವರಿ 
ಹಾರಿಸಿಬಿಟ್ಟರು ತುಂಬಿಯ ದಂಡು 
ಮೈಯೆಲ್ಲಾ ಸವರಿ 
ಗಂಧಾ--ಮೈಯೆಲ್ಲಾ ಸವರಿ. 


(೫) 
ಗಿಡಗಂಟಿಯಾ ಕೊರಳೊಳಗಿಂದ 
ಹಕ್ಕೀಗಳ ಹಾಡು 
ಹೊರಓತು--ಹಕ್ಕೀಗಳ ಇಡು. 
ಗಂಧರ್ವರಾ ಸೀಮೆಯಾಯಿತು 


ಕಾಡಿನಾ ನಾಡು 
ಕ್ಹಣದೊಳು ಕಾಡಿನಾ ನಾಡು. 
(೬) 


ಕಂಡಿತು ಕಣ್ಣು ಸವಿದಿತು ನಾಲಗೆ 
ಪಡೆದೀತೀ ದೇಹ 


ಸ್ಪರ್ಶಾ--ಪದಿದೀತೀ ದೇಹ. 


ಕೇಳಿತು ಕೆವಿಯು ಮೂಸಿತು ಮೂಗು 


ತನ್ಮಯವೀ ಗೇಹಾ 
ದೇವರ--ದೀ ಮನಸಿನ ಗೇಹಾ. 


ಗರಿ 


ಗರಿ 


ಬೆಳಗು 


(3) 

ಅರಿಯದು ಅಳವು ತಿಳಿಯದು ಮನವು 
ಕಾಣೀದೋ ಬಣ್ಣಾ 

ಕಣಿ ಗೆ-ಕಾಣೀದೋ ಬಣಾ 

₹॥ಾ ೪9 

ಶಾಂತೀರಸವೇ ಪ್ರೀತೀಯಿಂದಾ 
ಮೈದೋರೀತಣ್ಣಾ 

ಇದು ಬರಿ--ಬೆಳಗಲ್ಲೋ ಅಣ್ಣಾ. 


೨. ಆಹಹ ಸ್ವಾತಂತ್ರ್ಯದೇವೀ! 


ದೇವ ಮಾನವರೆಲ್ಲ ಕಂಡ ಕನಸೇ 
ಬಾರೆ, ಮನಸಿನೊಳು ನೆಲಸು ನನಸೇ 

ನೆನಸುತಿಹೆ ಹಸಿದ ಚೇತನೆಯ ತಿನಿಸೇ 
ಬಾರೆ, ನನ್ನ ಎದೆಯೊಳಗೆ ಜನಿಸೇ. 


ಜೇನುಹನಿ ಜಿನುಗಾಗಿ ಹನಿವ ಜಗವೇ 
ಬಾರೆ, ಮುಗಿಲನೀಸುತಿಹ ಖಗವೇ 

ಜಿಂಕೆಯೊಲು ದೀಂಕೆಡುವ ಸೋಂಕು ಸೊಗವೇ 
ಬಾರೆ, ನಗೆಯೊಗಿಸಿ ನಗುವ ಮೊಗವೇ. 


ಸೆರೆಯೆಂಬ ಹಿರಿಹಾವ ಹಿಡಿದ ಹದ್ದೇ 
ಬಾರೆ, ಬೆಳಕು ಕತ್ತಲೆಯ ಜಿದ್ದೇ 

ಸರಮಪುರುಷನು ಜಗಕೆ ಕೊಟ್ಟ ಮುದ್ದೇ 
ಬಾರೆ, ಪ್ರೀತಿಯುಗ ಬರುವ ಸದ್ದೇ. 


ಮರಣವನು ಸಟಿಗೊಳಿಸುವಂಥ ಕಾಮೇ 
ಬಾರೆ, ನಂದನಭ್ರ ಮರ-ಭಾವೇ 

ಸಮರದೊಳಗವತರಿಪ ವಿಶ್ವಜೀವೇ 
ಬಾರೆ, ಸೊಗಸುಳ್ಳ ಸುರರ ಸಾವೇ. 


"ಶೆಲೆ: *ಯೊಳಗೆ ಸೆಲೆಯಾಗಿ ಹರಿದ ನೀರೇ 
ಬಾರೆ, ಕಂಡ ಕಣಿಯನ್ನು ಸಾರೇ 

ಕೃತಯುಗದ ಸಾಮ್ರಾಜ್ಯ ನೆಲಸಿ ತೋರೇ 
ಕಣ್ಣ-ಕಟ್ಟಿರುವ ಧ್ರುವನ ತಾರೇ. 


* ಶೆಲೆ (Shelley ) ಎಂಬ ಆಂಗ್ಲ ಕನಿ. 


ಗರಿ 


4, ಚಂದ್ರ 


ತಿಂಗಳಿನ ಮಿತಿಮೀರಿದಿಮ್ಮಿನ 

ತಂಗದಿರಗಳ ಸೊಗಡಿನಿಂ ಕಡು 

ಕಂಗಳಿಗೆ ಜೊಂಪೇರಿ ಮುಗಿದಿಹ- 
ವಂಗಂಗಳೀಗ 

ನಿಂಗರದ ಸಿರಿ ಮಂಗಲದ ರುರಿ 

ಇಂಗಿಸೌ ನಿನ್ನಂತರಂಗದ 

ಇಂಗಡಲಿನೊಡಲೊಳಗೆ ದಯೆಯಿಂ- 
ದಡೆಗಿಸುತಲೆನ್ನ. 


ಎಂದಿನಿಂದಲು ಮನದಿ ಬಯಸುವೆ- 

ನೆಂದು ಸೇರುತ ನೀಲನಿಲಯವ 

ಚಿಂದ ಕಾಣುವ ಬಿಳಿ ಮುಗಿಲುಗಳ 
ಹಾಸಿಗೆಯ ಹಾಸಿ 

ಎಂದು ಮಲಗುವೆ ನೋವ ನೆನಪನು 

ನಂದಿಸಿ ಸರಾನಂದದಲಿ ನಸು- 

ಗುಂದಿರುವ ಚಂದಿರಗೆ ಹೊಂದಿಸಿ 
ಕಂದಿರುವ ಕದಪ. 


ಒಡಲ ಕಿಚ್ಚಿಗೆ ಬಂದರೂ ನೀ- 


ನೊಡಲುರಿಗೆ ಮೊರೆಯಿಡುವ ಕಡಲನು 


ಕಡುಪಿನೊಳು ಮುದ್ದಾಡಿ ರಮಿಸುವೆ 
ನಗೆಮೊಗವ ತೋರಿ 


ಚಂದ 


4 


ಒಡನೆ ಮರುಗನು ಮರೆತು ನನ್ನಯ 


ನುಡಿಯು ಪೊಡವಿಯ ಪಾಡುಗಂಬನಿ- 


ಗಡಲ ಸೈನಿಡಲೀಗ ನಿನ್ನೊಲು 
ಹಾಡಾಗಿ ಮೂಡಿ. 


ನಿನ್ನೊಳವು ನನ್ನೊಳಗೆ ಮೊಳೆಯಿತು 
ನಿನ್ನ ಮಣಿಹವು ತಣಿಸಿತೆನ್ನನು 
ತನ್ನ ದುಃಖವ ನುಂಗಿ ಪರದುಃ- 
ಖವನು ಹಿಂಗಿಸುವ 
ಚೆನ್ನಿಗಳು ಭೂದೇವಿ, ಆಕೆಯ 
ನನ್ನಿಯಲಿ ಮಡಿಯಾದ ನುಡಿಗಳು 
ನನ್ನ ನಾಲಗೆಯಲ್ಲಿ ಮೂಡಲಿ 
ಪ್ರತಿಚಂದ್ರರಂತೆ. 


ಗರಿ 


ಗರಿ 


೪, ಗೆಂಡುಸು - ಹೆಂಗುಸಿಗೆ 
(೧) 


ತಾಯೆ ಕನಿಮನೆಯೇ ನೀ ಅಕ ಅಕ್ಬರತೆಯೇ 

ಬಾಯೆನ್ನ ತಂಗಿ ಬಾ ಮುದ್ದು ಬಂಗಾರವೇ 

ನೀಯೆನ್ರ ಹೆಂಡತಿಯೊ ಮೈಗೊಂಡ ನನ್ನಿಯೋ 
ಮಗಳೊ ನನ್ನೆದೆಯ ಮುಗುಳೂ? 

ಈಯೆನ್ಸ ಇರನಿಂಗೆ ಬೇವಸದ ಬಾಳಿಕೆಗೆ 

ಈಯುತ್ತ ಕೈಮೈಗಳಂ ಜೀವಭಾವದಿಂ 

ಸ್ತ್ರೀಯೆ ಕಾಪಾಡಿದೌ ಪಾಡಾಗಿ ಮೂಡಢನನು 
ತಪ್ಟೈಸಿ ನೂರು ತೆರದಿ. 


(೨) 

ಗ ಮನಸಿನ ಕೂಡ ಜಂಗಮಜಗತ್ತಿನೊಳು: 
ದಂಗುಬಡಿದವನಾಗೆ ಸ ಸ್ಸೂ ರ್ತಿಯಾಗುತೆ ಬಂದು 
ಹೆಂಗರುಳಿನಂದದಿಂ ಗದ್ದ ವಂ ಸಿಡಿದು ಮು- 

ದ್ದಾಡಿ ಆಜ ತೀಡಿ 
ತಿಂಗಳಿನ ಬೆಳಕ ಹೊಂಗೆಳತಿ ಜೊತೆಯಾದೆ ನೀ 
ಕಂಗಳಿಗೆ ಕತ್ತ ಲೆಯೊಳಿದ್ದ ವಗೆ ಬೆಂದವಗೆ 
ಮಂಗಲೆಯೆ ಸಂ: ಫ್ರಸಿದೌ we ಶಾಂತಿಯೇ 
ಹೊದ್ದಿಕೆಯ ನಿದ್ದಿಯಾಗಿ. 


(೩) 
ತರುಣಿ ಸೈರಣೆ ನಚ್ಚು ಮೆಚ್ಚು ಮಮತೆಯು ನೇಹ 
ಕರುಣೆ ಶ್ರುತಿಸ್ಮೃತಿ ಮತಿಯು ಕೀರ್ತಿ-ಧೀ- ಶ್ರೀರೂಪ 
ತೆರೆಯಾಗಿ ತೂಗಿದೌ ಅಂತರಂಗನಿದೀಗ- 
ಲಾದಿತು ತರಂಗಮಯವು. 


ಗಂಡುಸು-ಹೆಂಗುಸಿಗೆ 


ಹರೆಯವಳಿಯದ ಜರೆಯೆ ಸಾವೆಂದು ತೋರ್ಪ ಹಿರಿ- 

ಸೆರೆಯಿಂದ ಸತತ ನೀ ಬಿಡಿಸುವೆ ಜಗಜ್ಜನನಿ 

ಶರಣು ಬಂದೆನು ಶರಣ್ಯಳೆ ಹೆಣ್ಣೆ ಸೃಷ್ಟಿಯೇ 
ಸಲಹುವೆ ಧರಿತ್ರಿಯಾಗಿ. 


(೪) 
ಕನ್ನಡಿಯ ಒಳಗೆ ಪೆರಗನ್ನಡಿಯ ಪಡಿನೆಳಲು 
ಕಣ್ಣಿದಿರುಗಣ್ಣಿನೊ ಳಗೊಬ್ಬರೊಬ್ಬರ ಗೊಂಬೆ 
ಚಿನ್ನನಂತದ ಪಾಂಗು ನಮ್ಮಿಬ್ಬರೊಳಗೆ ಹ- 
ಬಹುದು ಅರಿದರಿದು ಹೆಣ್ಣೆ ! 
ನನ್ನ ನಿನ್ನಯ ಮನದ ಜೊನ್ನಮಗ್ಗದ ಮೇಲೆ 
ನಿನ್ನ ಮತ್ತೆನ್ನೆದೆಯ ಕಸೆಗೆ ಕಸೆಯನುಗೊಳಿಸಿ 
ನನ್ನಿ ನೇಕಾರಿತಿಯು ಮುಗಿಯದಿಹ ಬಟ್ಟೆಯ- 
ನ್ಹ್ನನವರತ ನೇಯುತಿಹಳು. 


ಗರಿ 


ತ ಶಾ. 
NS Skin 


ಗರಿ 


೫. ಚತುರ್ಮುಖ ಸೌಂದರ್ಯ 


(೧) 
ಮೈ ಮುಟ್ಟಿ ಮನಮುಟ್ಟಿ ಬರುವೆ, ರೂಪವ ನೋಡೆ 
ನೀ ಮೂಡಿ ಬುದ್ದಿ ಯೊಳು ನೆಡುವೆ, ರಸವನು ಸವಿಯೆ 
ಧೀಮೂಢತೆಯನೊಡೆದು ನಿಲ್ಲಿಸುವೆ ಚಿತ್ತವನು 
ಚಿತ್ರಿಸಿದ ಬೊಂಬೆಯಂತೆ 
ಈ ಮಾತುಗಳ ಗಾಳಿ ಕೆನಿಯ ಗನಿಯೆಲ್ಲುಲಿಯೆ 
ಸೀಮಾತುಗಳ ಸೊನೆಯ ಸುರಿಸಿ ಎದೆಮುಗುಳಿಂದ 
ನಾ ಮೂಸೆ ಸೂಸಿದ್ಧೆ ಹಮ್ಮು ನೆಮ್ಮದಿಯಿಂದ 
ಮೈಮರೆಯುವಂತೆ ಮಾಡಿ. 


(೨) 
ಜಗದ ಜಗುಲಿಯ ಕಟ್ಟಿಯೊಂದೆ ಕಾಲಲಿ ಮೆಟ್ಟಿ 
ಜೆಗಿಜಿಗಿಯುತಿಹ ಸಪ್ತಸಾಗರಗಳಂ ಕಟ್ಟಿ 
ನಗೆನಗುತಲೆದ್ದು ಹೊರಬಿದ್ದು ಮೇಲಕ್ಕೇರಿ 
ಮರುತಲೋಕವನು ಮುಟ್ಟಿ 
ಗಿಲೆದ್ದೆ ಗಾಳಿಗಳ ಗೂಳಿಗಳ ಬಿಗಿದಿಟ್ಟು 
ಗಲ ಹೆಗಲಿನ ಮೇಲೆಯೊಂದು ಕಾಲಸ್ಸಿಟ್ಟು 
ಮುಗಿಲಿಕೊಳು ಮುಗಿಯದಂತಾಗಿ ಮೇಲಕೆ ಸಾಗಿ 
ನಿಂತೆಯೊ ವಿರಾಟನಾಗಿ. 


(೩) 
ಕೆಂಡ ರೂಪಕ್ಕಿಂತ ಕಾಣದೊಡವೆಯ ಸೊಬಗು 
ಉಂಡ ರುಚಿಗಳಿಗಿಂತ ಉಣ್ಣದಮೃ ತದ ಸವಿಯು 
ಮಿಂದ ನೀರಿಂದಲೂ ನೀಸಲಿರುವಂಥ ನೀ 
ರಿಂದ ಬಂದಂಥ ತಂಪು 


ಬ 
ಇ 
ಕ 


೧೦ 


ಚತುರ್ಮುಖ ಸೌಂದರ್ಯ 


ಅಂದ ಹಾಡಿಂದಲೂ ಬಂದ ಹಾಡಿನ ಸೊಗಸು 

ಬಂದ ಗಂಧಕ್ನಿಂತ ಬರಲಿರುವ ಹೂಗಂಪು 

ಅಂದವದು, ಚೆಂದವದು, ಆನಂದಕಂದವದು 
ಕಂದದದು ಕುಂದದೆಂದೂ. 


(೪) 
ಹೆಸರಾಜೆಗಿರುವ ಚಿಲ್ರಿಕಯೆ ನಿನ್ನಯ ಹೆಸರ 
ಕುಸುರು ಕುಶಲತೆಯಿಂದಲೂ ಉಸಿರಲಳವುಂಟಿ 
ಎಸೆವೆ ದಶದಿಶೆಗಳಲಿ ಮಸಗಿ ಪೊಸಪೊಸ ತೆರದಿ 
ಜಡಜೀವಜ್ಯೋತಿಯಿಂದ 
ಒಸಗೆಯಾಯಿತು ಬಾಳು ಹೊಸತು ಕಂಡಿತು ಹಾಳು 
ಬೆಸಲಾಯಿತೀಗ ಬಯಲೆಲ್ಲ, ಅಹ! ಬಗೆಸೊಲ್ಲ 
ಬಸಿರು ಹಿಡಿಸದು, ಬಾಯಿಗೇನೊ ಬಂದಿತು, ಎಂದೆ 
“ ನಮೊ ಪರಾತ್ರರವೆ? ಎಂದು. 


ಗರಿ 


ಗರಿ 


೬. ಹನಿ- ಹಂಬಲ 


(೧) 

ಬಣ್ಣ ಬಣ್ಣದ ಹೆಕ್ಸಿ ಹೊನ್ನ ರನ್ನದ ಮೋಡ 
ನುಣ್ಣನೆಯ ಕಂಪಹೂತಣ್ಣ ನೆಯ ತಂಪುದೊರೆ 
ಕಣ್ಣ ಮುಂದೆನ್ನ ಈ ಲ 

ದಂಥ ಸಂತೆಯನು ನೆರಸಿ 
ಕಣ್ಣ ಕಟ್ಟಲು ಬಯಸುವುವು ಬಣ್ಣ ದಾಟದಲಿ; 
ನನ್ನ್ನ ನೆತ್ತ ರು ಅವರ ಆ [ಕೆ ಕೂಡಿ 
ಭಿನ್ನ ಆಟದ ಮರವೆ ಮನಸಿಗಾಗುವ ವರೆಗೆ 

ಏನಿದ್ದರೇನು ನನಗೆ? 


(೨) 
(ಸಗೆಯ ಬಿಸಿಲ ಹೂವಿನ ಜೇನಿನಿನಿಹನಿಯು 
ಸಿ ಮೋಡದಿ ಹನಿವ ಮಿಂಚು ಮುತ್ತಿನ ತೊಟುಕು 
ಹಾಸಸಾಗರನಾದ ಚಂದಿರನ ಚಂದ್ರಿಕೆಯ 
ಮೊಲೆಹಾಲಿನೊಂದೆ ಗುಟುಕು 
ಈ ಸವಿಗಳನು ಸವಿದು ಸವೆದ ನಾಲಗೆಗೀಗ 
ಯಾ ಸನಿಯು ಹುತ್ತಿಹುದೊ? ಹಗಲಿರುಳು ಜಿನುಗುವುದು 
ಆ ಸರಸ ಮಾತುಗಳ ಮಾತೆಯಾಗುವವರೆಗೆ 
ಏನುಂಡರೇನು ನನಗೆ? 


(೩) 
ರೋಮರಂಧ್ರ್ರಗಳರಳೆ ಶತಕೋಟ ಕಣ್ಣುಗಳು 
ಆ ಮಹಾರೂಪ ಕಂಡಾ ಕಣಿಯನುಸಿರುವೆನು 
ಸಾಮಗಾನದ ಸರಿಯ ನಿಸ್ಸೀಮ ಛಂದದೊಳು 

ಸಾಸಿರುಸಿರೀಗಳಾಗಿ 


ನ 


೧೧ 


ಹಸಿ-ಹಂಬಲ 


ಭೀಮವಿಕ್ರಮವಲ್ಲ! ಹಾಹಾದಿ ಹೂಹುಗಳ 
ಸ್ಕೋಮವಿದು--ತಿರುಹಾಡು ಸಾಕು! ದೊರೆವಾಡುಗಳ 
ಸೀಮೆಗಳ ಸಮ್ರಾಟನಾಗಿ ಆಳುವವರೆಗೆ 

ಏನಾದರೇನು ನನಗೆ? 


(೪) 
ಬಹಳ ಹೊತ್ತಿನ ತನಕ ಒಳಗೆ ಜೀವಾಳದೊಳು 
ಸಹಿಸಲಾರದ ನೋವನನುಭವಿಸುವಸಿತರೊಳು 
ಆಹಹ! ಹೃದ್‌-ಬಂಧಗಳು ನಡುಗಿ ಸೊಲುತ್ತಿಹವ- 
ದೇಕೊ ತಮ್ಮಿಂದ ತಾವೆ! 
ಕಹಳೆಗಳ ಕೂಗಿನೊಲು ತುಂಬ ಹುರಿದುಂಬಿಸುವ 
ಗಹಗಹಿಸಿ ನಗುತ ಬರುವವನು ಯಾರೋ ಇವನು? 
ಅಹಹ! ಮುಪ್ಪಿನ ಹೆಗಲ ಹತ್ತಿ " ಥಕ ಥ್ಲೈ' ಎಂದು 
ಕಂದ ಕುಣಿದಾಡುವವನು. 


ಗರಿ 


ಗರಿ 


೭. ಹಂಪೀ-ವಿಜಯನಗರ ದರ್ಶನ 


(೧) 

ತಾಳವಿಲ್ಲದಲೆ ಬೇತಾಳನಂದದಿ ಕುಣಿವ 
ಕಾಳನರ್ತಕನ ಕಾಲ್ಗೆಳಗೆ ತೊತ್ತುಳಿಗೊಂಡು 
ಹಾಳಾಗಿ ಹುಡಿಗೂಡಿ ಹೋದ ಕನ್ನಡ ನಾಡಿ- 

ಗಿದಿರಾಗಿ ಬಂದು ನಿಂದು 
ಹಾಳುಗಳ ಹೊರವೊಳಗೆ ಹಾಳುಗಳ ಸಾಲುಗಳು 
ಬೀಳುಗಳ ಬದಿಬದಿಗೆ ಬೀಳುಗಳ ಬಾಳುಗಳು 
ಕಾಳರಕ್ಕಸನ ಕಡೆಕೂಳು-ಬಾಳಕವಾದ 

ನಾಡ ನಡುಮನೆಯ ಕಂಡೆ. 


(೨) 
ಕನಸೆನಲೊ, ಕಾಡುಪಾಲಾದ ಭೂಪಾಲಕನ 
ಮನಸೆನಲೊ, ಮೋಡದೊಳು ಮೂಡಿ ಮುಸುಳುವ ಚಿತ್ರ 
ವೆನಲೊ, ಕಂಪಡಗಿ ಪೆಂಪುಡುಗಿ ಬಣ್ಣ ವು ಕೆಟ್ಟ 
ನಿರ್ಮಾಲ್ಯ ಮಾಲೆಯೆನಲೊ? 
ನೆನಸಿ ಕೃತಕರ್ಮ ಪಶ್ಚಾತ್ತಾ ಪದಿಂ ಬೆಂದು 

ಜನಿಸಿ ಸುಜ್ಞಾ ದ್ರು ಉದ್ದಾ ರ ಮಾಡಿರಿ ” ಎಂದು 
ಮನಸಿನಿ ನಂನೆಂಗಿರುವನೆನಲೊ-. ನಾತಿ ಬಂದು 

ಪಾವನನ ಚರಣಗಳಿಗೆ. 


(೩) 
ಬಿದ ರಾಜ್ನವಿದಲ ಉದ್ದುದ ವಾಗಿದು 
ಎ ಸ್ರ ಇರ್‌ ಬಧ ಐ 
ಎದ್ದ ರಾಜ್ಯದ ಮೊಳಕೆಯಿದು, ಇದರ ಬಳಿಯಲ್ಲಿ 
ಇದ್ದು ಸಂಜೀನನದ ಜನಿಸುವಂತಹ ಯೋಗಿ 
ಕೊಂಪೆ ಹಂಪೆಯು ಇದಲ್ಲ. 


೧೩ 


ಹಂಪೀ- ವಿಜಯನಗರ ದರ್ಶನ 


ಬುದ್ಧಿ ಯೆಣಿಸಿತು, ಅಂತರಂಗದಧಿನಾಯಕನು 

ಸುದ್ದಿಯನು ಸೂರುವೊಲು ಬುದ್ಧಿಯನು ಮೀರುವೊಲು 

ಎದ್ದು ಹೇಳಿದನೊ ತಾ ಕನಕನೊಡೆಯನು ಪೇಳ್ದ 
ಶುದ್ಧ ಮುಂಡಿಗೆಯಿದೆಂದು. 


(೪) 

ಕರ್ಮಯೋಗಿಯ ಬಳಿಗೆ ಯೋಗೀಶ್ವರನು ನಿಂದು 
ಕರ್ಮದ ಅಕರ್ಮದೊಳಮರ್ಮಮುಂ ತಿಳಿಸಿ ಸದ್‌- 
ಧರ್ಮಮಂ ಸತತ ನಡೆಸಿದರೆ ಧ್ರುವವಿಜಯವೆಂ- 

ದಂದು ತೋರಿಸಿದ ತೆರದಿ. 
ಧರ್ಮ-ಕರ್ಮದ ಪುರಾತನ ಪುರಗಳಿವು ಪೂರ್ವ 
ಧರ್ಮಬಲದಿಂದೇರಿ ಕರ್ಮಬಲದಿಂದಿಳಿದು 
ಮರ್ಮದೊಳು ನೆಡುವಂತೆ ಸಪ್ರಯೋಗಿಕಮಾಗಿ 

ಕಲಿಸುವುವು ತತ್ತ್ವವೆಂದು. 


೧೪ 


ಗರಿ 


(೧) 
ಹೊನ್ನ ಹೊಬಿಸಿಲ ಹೆಂದರದ ಕೆಳಗಾಡುವರು 
ಚಿನ್ನ ಚಿನ್ನೆಯರು ಚಿನ್ನಾಟಿವನು ಜೆಂದದಲಿ 
ಹೊನ್ನ ಬೆಲೆ ಬಂತು ಮಣ್ಣಿಗೆ ಬಾಲಕರ ಕರ- 
ಸ್ಪರ್ಕೇಂದ್ರಜಾಲದಿಂದ 
ಮುನ್ತ--ಮುಕನ್ನಕೆ ಗುಬ್ಬಿಮನೆಯ ಹೂಡಿದ ಹಾಗೆ 
ಹಿನ್ನೆಲೆಯೊಳಿದ್ದಂಥ ಮನೆಯು ಮಣ್ಣನು ಕೂಡಿ 
ಮಣ್ಣಾಗಲಿಲ್ಲ, ಹೊಸಮನೆಗೆ ಇಂಬನು ಮಾಡಿ- 
ತದು ವಿಫಲಕಾರ್ಯಮಲ್ಲ. 


(೨) 
ಬಿಸಿಲುಗುದುರೆಯ ಹೂಡಿ ನನ್ನಯ ಮನೋರಥಕೆ 
ದೆಸೆಯಿಲ್ಲದಂಥ ದಿಶೆಗೀಗ ದೂಡುವೆನದನು 
ಮಸೆಮಸೆದು ತುಂಬುವೆನು ಬತ್ತಳಿಕೆಯನ್ನು ಹೊಸ 
ಹೊಸ ವಿಚಾರಂಗಳಿಂದ 
ದೆಸೆದೆಸೆಗೆ ಮುಗಿಲಿನೊಳು ದಶಲಕ್ಷ ಪುರಗಳಿವೆ 
ಎಸೆಯುವೆನು ಗುರಿಯಿಲ್ಲದಲೆ, ಪರಿವೆ ಇಲ್ಲೆನಗೆ, 
ಹುಸಿಯಾಗಲಾರವೆಂಬುದರರಿತೆ ಲೀಲೆಯಲಿ 
ಯಾವುದೂ ವಿಫಲಮಲ್ಲ. 


೧೫ 


೯, ಮುದ್ದಣ 


(೧) 


"ರಿತು ಬಂದು ಕನ್ನಡದ ನಾಡಿನೊಳು 


ನಿದ್ದೆಗ್ಗೆದಿತೊ? ಸತ್ತಿತೋ ಜೀವ? 

ಮಿಡುಕೆಲ್ಲದಾಯಿತಾಗ. 

ಮುಂಜಾವಿನವಳ ತಂಬೆಲರೊಡನೆ ಮುದ್ದಣನ 

ಹುಂಜವೆಕ್ಕೆಕ್ಟಿ ಕೂಗಿದ ಮೇಲೆ ಆ ದನಿಯ 

ಸಂಜೀವವೆಬ್ಬಸಿತು ಸಾಸಿಗರ ಹಿಂಜರಿಯ- 
ದಂಥ ಚೈತನ್ಯವನ್ನು. 


(೨) 

ಬಿರುಸು ಮಾತುಗಳಿಂದ ಇಂಪು ಮಾತಿನ ತಂಪು 
ಮರೆಸಿ ಮನಸಿನ ಸೊಗಸ ಕಳೆದು-ಹಿಂಗಿಸಿ-ಹೀರಿ 
ಕೊರತೆಯಿಲ್ಲದ ಕನ್ನಡವನೊಡಕು ನುಡಿಗಳಿಹ 

ಕೆಟ್ಟ ಕಟ್ಟಡಕ ಮಾಡೆ 
ಹರಸುತ್ತ ಕಲ್ಲಾದ ಕನ್ನಡವ, ಜೀವಕಳೆ 
ಬರಿಸುತ್ತ ಮಾತಿನೊಳು ಬಂದೆಯೌ ಮುದ್ದಣನ 
ಸರಸತಿಯೆ! ಸತಿಯೆ! ಸುರಿಸುತ ಸರಸ ನುಡಿಗಳನು 

ನಿನ್ನ ರಸಗಂಗೆಯೊಡನೆ. 


(೩) 

ಆ ಖುಹಿಗಳು ಸೋಮರಸಪಾನದಿಂದಮರ- 
ಾಇದ್ಯಗಳ ಸಂಗೀತ ಮಾಂಕರಿಸಿ, ಸಾಮಗಳ 
ಸಾಧ್ಯಮಾಡಿದ ಹಾಗೆ ನೀನಾಗ ಹೊರಟಿಯೋ 

ರಂಕರಿಸಿ ಕಾವ್ಯ-ಭ್ರ ಮರ. 


ಸೇರಿತು 
ಮಂಜು ಮುಸುಕೆದ ಮುಗಿಲು ಕತ್ತಲೆಯ ಗೂಡಿಸಿತೊ ? 
ರಿ 


ಗರಿ 


ಗೆರಿ 


ಮುದಣ 


ಕ್ಸ್‌ ದ ಗದ್ಯದ ಮದ್ಯ ಕುಡಿದು, ನೀರಸವಾದ 

ಪದ್ಯ ರಚನೆಯು ವಧ್ಯವೆಂದೊರೆದ ನಿನ್ನ ಹೊಸ 

ವಿದ್ಯೆಯಿಂ ಮುದ್ದು ನುಡಿಗಳನಾಡಿ ಜಿ 
ಮಾತು ನಿಜಮಾ ಡಿ ತೋರಿ. 


ಚಕ 

ಸತ್ಯ-ಪ್ರೀತಿಗಳಿಲ್ಲದೇ ಬಣಗುಮಾತಿನೊಳು 
ವ್ರಾತ್ಯರಾಗಿದ್ದ ಭಟ್ಟಂಗಿಗಳ ಹಿಂಡಿಗೂ 
ಮರ್ತ್ಯರಾದಂಥ ನರ-ಕವಿಗಳಿಗು ಕಲಿಸಿದೆಯೊ 

ಚೆನ್ನಾಗಿ ಅಮರಕನಿಯೇ. 
“ ಸತ್ಯದಲ್ಲಿಯೆ ಪ್ರೀತಿ, ಪ್ರೀತಿಯಲ್ಲಿಯೆ ಸತ್ಯ 
ನಿತ್ಯ ನಿಜವಿದು” ಎಂದು ಕಂಗಳರ ಜಂಗುಳಿಯ 
ಪ್ರತ್ಯಯಕೆ ತಂದೆಯೋ ನಿನ್ನ ಮನದನ್ನೆಯೊಡ 

ನನ್ನಿನಾತುಗಳನಾಡಿ. 


(೫) 
ಹಳಸಿ ತಂಗೂಳಾದ ರೀತಿಗಳ ಹೀಗಳಿಸಿ 
ಬಳಬಳಸಿ ಸ ಸನಿಗೆಟ್ಟ ನಲ್ಲ ತೆಯ ರಸನೆರಸು 
ಬಳೆಸಿ ಪೇಳಿದನು ಬಳಪ ಹದಮಾಡಿ 
ತನ್ನ ಮಿದುಮಾತಿನಿಂದ. 
ಉಳಿಸಿದನು ಕನ್ನಡದ ಹೆಸರನ್ನು ಕಡೆತನಕ 
ಗಳಿಸಿದನು AE ಕನಿಕುಲದೊಳಗೆ 
ಕಳಿಸಿದನು ವೀರಮುದ್ದಣನು ನವಕೃತಿಯನ್ನು 
ಜಗದೊಳಗೆ "ಜನ್ಮಗುದುರೆ?. 


೧೭ 


೧೪ 


೧೦. ಹರಕೆ 


ಭೋಗಕ್ಕೆ ಮನಸೋತು ವಿಕಟ ವಿಟಗಣದಂತೆ 
ಆಗಿರುವದೀಗ ನಾಡು, 

ರೋಗಕ್ಕೆ ಮೈಸೋತು ಕೈ ಸಾಗದಾಗಿಹುದು 
ಯೋಗಸ್ಥನಾಗಿ ಹಾಡು! 

ಯೋಗಸ್ನ್ಥನಾಗಿ ಗಡ ಹಾಡುಗಳ ಹಾಡುತ್ತ 
ಕನ್ನಡಿಗರೊಡನೆ ಆಡು; 

ಯೋಗ-ಭೋಗದ ಭೂಮಿಯಾಗಿ ಸಾಗುವ ಹಾಗೆ 
ಕನ್ನಡದ ನಾಡ ಮಾಡು ! 


ಗರಿ 


೧೧. ಪುನರ್ಯೋಗಾರೂಢ 


( ಸಂದರ್ಭ: ಮೇನಕೆಯು ಶಕುಂತಲೆಯನ್ನು ಬಿಸುಟುಹೋದ ಮೇಲೆ. ) 


ನಿಶ್ವಾಮಿತ್ರ ವರಾ 


ಎಲ್ಲಿರುವೆನೆಲ್ಲಿರುವೆನೆಲ್ಲಿರುವೆ ನಾನೀಗ 
ಕಲ್ಲಿರುವೆನೋ ಏನು ಮಣ್ಣಿ ರುವೆನೊ ? 

ಹೀರಿ ಹೋಯಿತು ಓಜ ಹ ಸ ತೇಜ 
ಏರಿರುವೆನೆ ನೋ ನಾನು ಇಳಿದಿರುವೆನೊ 


ಮುನ್ನ ನೋಡಿದ ನಾಡು, ಇನ್ನೂ ಇದೀಗ ನಾ 
ನನ್ನ ಕಣ್ಣುಗಳಿಂದ ಕಂಡ ಕಡೆಯು 
ಕಾಣದಾಯಿತು ದಹಿ ಬಾಣವಾಯ್ಕಾ ಸ್ಪಷ್ಟಿ 
Ep "ಟಿ 
ಹೆಣವಾದ ದೇಹಮೊಳು ಬಿದ್ದಿರುವೆನು. 


ಅಗೊ, ನನ್ನ ಪಾನ ಪಾತರಗಿತ್ತಿ ರೂಪಾಗಿ 
ಆಗೊ, ಅಗೋ ಲೆ ಸಾಗಿರುವದು; 
ಅರರೆ ಈ ತಪ್ಪ ಪಾಪ! ಪರದೇಶಿ... ಹೆತ್ತವರ 
| ಗುರುತಿಲ್ಲದಾಗಿಲ್ಲಿ ಮಲಗಿರುವದು. 


ದೇವರೆಲ್ಲರ ಹೇವ ಹಾಳುಗೆಡಿಸಿತು ನನ್ನ 
ಕಾವರಾರಿಲ್ಲೆಂದು ತಿಳಿದಿರುವರೊ ? 

ಆತ್ಮನೆಂಬೀ ಗರುಡನುತ್ಸಾಹದಿಂದ ಪರ-- 
ಮಾತ್ಮಗಭಿಮುಖನಾಗಿ ಹೊರಟಿರುವನು 


ರೆಕ್ಕೆಗಳ ಜೀಪವಿರೆ ಹುಕ್ಕಿ ಹೆದರುವದೇನು 
ಕುಕ್ಕಿ ನೆತ್ತಿಯನದನು ಕೆಡಹಬಹುದೆ ? 


ಗ$. 


೧೯ 


ಪುನರ್ಯೋಗಾರೂಢ 


ಗರಿಗೆದರಿ ಹಾರು; ಗರುಡಾತ್ಮ ಗಗನದೊಳೇರು ! 
ಅರೆಬೆದರಿ ಕುಳಿತಲ್ಲೆ ಕೂಡಬಹುದೆ ? 


ಮಾಡು ಸಾಹಸಮಾಡು ! ಓಡು ಡಿಕ್ಕಟಗಳಿಗೆ 
ಓಡು, ನಿನ್ನಯ ಹಾದಿ ನೀನೆ ನೋಡು. . 
ಬಿದ್ದ ಹಕ್ಲಿಗೆ ಮುಂದೆ ಗೆದ್ದ ಹಕ್ಕಿಯ ಪಟ್ಟ 

ಎ ) (99) 
ಸಿದ್ದಿ ಗೊಯ್ಯುವ ಹಾದಿ ಶುದ್ಧ ಹೀಗೆ. 


ಸ್ವರ್ಗಕೆಳೆಯುವ ಸಂದಿ-ಗೊಂದಿ ಸೇರುವರೇನು 
ದುರ್ಗವಲ್ಲದ ಮಾರ್ಗ ಹಿಡಿವುದುಂಟಿ? 
ಅಡ್ಡಗಟ್ಟಲಿ ಬಂದು ಪುಂಡ ದ್ರವದ ಹಿಂಡು 
ಸಡ್ಡೆಯಿಂದಲಿ ಮತ್ತೆ ಮೇಲೆ ಹೊರಟಿ. 


ಭಲೆ ಭಾಪು ಭಾಪು! ಹಿಂಜಾಪು ಕೆತ್ತೆಲೆ ಎತ್ತು 
ಭಲೆ ಸಿದ್ದ ಶಿಖರವನ್ನೇರು; ಹತ್ತು ! 
ವು 
ಹವಣಿಕೆಯ ಭವಣೆ ಬೇಡೆಂದು ಬಳಲುವರುಂಟಿ ? 
ವಣಿಕೆಯೆ ಹರುಷವಿಹ ಗಂಡುಮೆಟ್ಟು. 


ಗರಿ 


೧೨. ಸಂಕಲ್ಪ 


ಇಂದಿಲ್ಲ ಮುಂದಿಲ್ಲ ಹಿಂದೆಯಿದ್ದಿರಲಿಲ್ಲ 
ಎಂದಿಗೂ ಒಫ್ಸೆನಾನನ್ನೆಯವನು; 
ಬಂದು ಬಂದದ್ದೆಲ್ಲ ಸಂದ ಪ್ರಸಾದವೆಂ- 
ದೆಂದು ಉಣ್ಣುವೆ ನಿನ್ನ ನ್ಯಾಯವನ್ನು. 


ತಿಳಿಯದಿದ್ದರು ಒಳಿತು, ತಿಳಿದರಂತೂ ಒಳಿತು 
ಹೊಳೆದು ಹೋಗಲಿಯೆಂದು ದಿಟ್ಟಿಸುವೆನು. 
ಉಳಿದರಸ್ಟೇ ನಾನು ಅಳಿದರಸ್ಟೇ ನಾನು, 
ಬೆಳಕಿನೊಡೆಯನೆ ನೀನೆ ಹುಟ್ಟಿಸಿದನು. 


ಏನು ಆಗುವದೆಂದು ನಾನು ನೋಡುತ್ತೀಗ 
ನೀನು ಮಾಡುವದನ್ನು ಜಫ್ಸಿಸಿಹೆನು. 

ಜ್ಞಾ ನರೂಪನೆ ನೀನು ಜ್ಞಾ ನ ಹುಟ್ಟಿಸು ಎಂದು 
ಜ್ಞಾ ೨ ನಸಾಧನವನೆ ಒಪ್ಪಿ ಸುವೆನು. 


ಮಾಡುವದು ಬಿಡುವದೂ ಕೂಡಿಹುದು ನಿನ್ನನ್ನು 
ಮಾಡು ಬಿಡು ನನ್ನ ಹಿತಬಂಧು ನೀನು! 

“ ಮಾಡಿಬಿಡು ” ಎಂದು ಮಾತಾಡದಲೆ ನಂಬಿರುವೆ 
ಮಾಡಿ ಮಾಡಿಸುವವನೆ, ಬಲವ ನೀಡು! 


ಯ ಯ XN 
೧೩. ಅಭಯ ಯಾಚನೆ 


ಆತುರದಿ ಹಾತೊರೆದು ಬಂದೆ " ಅವ್ವಾ ಎಂದು 
ಯಾತರದು ಕಾತರವು ನಿನ್ನ ಬಳಿಗಿಂದು ॥ ಪಲ್ಲ/ 


ಹೆರತನದ ಹೆದರಿಕೆಯು ಹೃದಯದೊಳು ಹೊಕ್ಸಿಹುದು 
ನರತನದ ಹುದುಲೊಳಗೆ ಜೀವ ಸಿಕ್ಕಿಹುಡು; 
ಹೊರತನದ ಬಲೆಯೊಳಗೆ ಬುದ್ಧಿ ಬಳಲಾಡುವದು 
ಪರೆ! ನಿಷ್ಟ ಕೆಂಕರಗೆ ಅಭಯಕರ ನೀಡೌ! 


ಎತ್ತೆತ್ತ ನೋಡಿದರು ಮತ್ತೆ ಬೇರೇ ಇಲ್ಲ 

ಅತ್ತ ನೀನೇ ಮತ್ತು ಇತ್ತ ನೀನು; 

ಸುತ್ತಿರುವ ಬೆದರಿಕೆಯ ಬಟ್ಟಿಯನು ಕಳೆದೊಗೆದು 
ಬತ್ತಲಾದೆನು ಬಾಲನಂತೆ ನಾನು. 


ಮುಚ್ಚಿಡುವದೇಕೆನ್ಶು ಬಚ್ಚಿಡುವದಿನ್ನೆಲ್ಲಿ, 
ಮುಚ್ಚುಮರೆ ಮಾಳ್ಬುದಕೆ ಮುಸುಕು ಇಹುದಿಲ್ಲಿ? 
ನೆಚ್ಚುಮಚ್ಚುಗಳನ್ನು ಬಿಚ್ಚುಜೀವದೊಳೊತ್ತಿ 
ಹೊಚ್ಚಿ ಪ್ರೀತಿಯ ಸೆರಗ ಎತ್ತಿಕೋ ಎನ್ನ 


ಗ8 


ಗರಿ 


೧೪. ಶಕ್ತಿ 


ನಿನ್ನ ನಾಲಗೆಯನ್ನು ತನ್ನ ಮಂಚಕ ಮಾಡಿ 
ನಿನ್ನ ತುಟಿಗಳ ತನ್ನ ತಲೆಗಿಂಬು ಮಾಡಿ 
ತನ್ನ ಪದಗಳ ನಿನ್ನ ಕಂಠಡೇಶದಲಿಟ್ಟು 
ಚೆನ್ನೈ ಸರಸತಿ ನಿತ್ಯ ಪವಡಿಸುವಳಾಡಿ. 


ನಿನ್ನು ದರದಂಗಳವು ರಂಗಮಂಡಲವಾಗೆ 
ನಿನ್ನಂತರಂಗ ಮಜ್ಜನಶಾಲೆ ಮಾಡಿ 

ನಿನ್ನ ಮೊಲೆಮಲೆಗಳಲಿ ನಿತ್ಯ ಹಾಲನ್ನುಂಡು 
ನನ್ನಿ! ದುರ್ಗೆಯು ತಾನು ಪವಡಿಸುವಳಾಡಿ. 


ನಿನ್ನ ಮುಡಿಹ್ಕೊ ಚಿಕ್ಸೆ; ಹಣೆ, ಚಂದ್ರ; ಕಣ್‌ ಜೊನ್ನ 
ನಿನ್ನ ನಗೆಯತೆ ತನ್ನ ಹಗಲು ಮಾಡಿ, 

ನಿನ್ನ ಪದಕಮಲಗಳೆ ತನ್ನ ಅರಮನೆಯಾಗೆ 

ರನ್ನೆ ಲಕ್ಷ್ಮಿಯು ಅಲ್ಲಿ ಸವಡಿಸುವಳಾಡಿ. 


ನಿನ್ನನೆನವೇ ನನಗೆ ಪ್ರತಿ ಪ್ರತಿಭಿಯಾಗಿರಲು 
ನಿನ್ನ ಮೂರ್ತಿಯ ಕಾವ್ಯವಸ್ತು ಮಾಡಿ, 
ಇನ್ನು ಮುನ್ನಿನ ಜನ್ಮ ಹಾಡಿ ಉದರಿಸುವೆನು 
ನಿನ್ನ ಕೊಡೆಯಿರಲೆನಗೆ ಸನಡಿಸಲು ಆಡಿ. 


೧೫. ತರುಣ ತಪಸ್ವಿ 


ಸೆರೆಮನೆಯಲ್ಲಿದ್ದ ಅಹಿಂಸಾ ವ್ರತದ ತರುಣ ತಪಸ್ವಿಯೊಬ್ಬನು ನಾಲ್ವಾರು 
ತಿಂಗಳ ಯಾತನೆಗಳಿಂದ ಭೀತನಾಗಿ ಮುಂಗಾಣದೆ ಹಿಂದೆ ಮುಂದೆ ನೋಡಿ 
ತನ್ನಷ್ಟಕ್ಕೆ ತಾನ 


ಕಾಯವೇ ನುಡಿಯ ಬೆಂಬತ್ತೆಲ್ಲಿ ಬಂದೆ? 
ಪ್ರಾಯವೇ ಏನು ಬಗೆ ಮರುಳಾಗಿ ತಂದೆ? 
ಇಲ್ಲಿ ಗಾಳಿಯೆ ಸೊಕ್ಕೆ ತಿಕ್ಕಿ-ಮುಕ್ಕುವದು 
ಇಲ್ಲಿ ದೇಹವೆ ಕುಕ್ಳಿ-ಕುಕ್ತಿ ಒಕ್ತುವದು 
ನೆಲವೇ ಎದ್ದು ಬಂದು ಬಡಿಯುವದು 
ಜೀವವೆ ಕೂತು ಪ್ರಾಣ ಕುಡಿಯುವದು. 
ಏನು ಭರವಸೆಯಿಂದ ಬಂದೆ ನಾನಿಲ್ಲಿ 
ಏನು--ಭರವಸೆಗೆ ಆಧಾರವಿಲ್ಲೆಲ್ಲಿ? 
ಬಡಕ ದೇಹದ ಬುಡಕೆ ಒಡಕ ಮನಸಿಹುದು 
ಕುಡುಕ ಬುದ್ಧಿಯ ಮುಂದೆ ಕೆಡುಕು ಕನಸಿಹುದು. 
ಇದ್ದ ಹಾದಿಯ ಬಿಟ್ಟು ಅಡ್ಡ ಬಿದ್ದು 
ನಿದ್ದೆಯೊಳು ಹೊರಟಿನೋ ಗುಡ್ತವಿದಿರಿದ್ದು ! 
ಇಲ್ಲ! pn ಒಂದು ನಸುಕಿನೊಳು ಹೊರಟಿ 
ಅಲ್ಲ! ನನ್ನ ವಿಚಾರ ಹಾಳು ಹರಟಿ. 
ತಸ ಮನದ ಬೆಳಕಿಂಡಿಯೊಳಗಿಂದ 
ಅಗೊ-ಕಂಡೆ-ಕಾಣುವದು ಬೆಳಕೆನಂದ. 


03 


30 30% 


93 


ಈ ಸಿತಿಯಲ್ಲಿ ನಿದ್ದೆ ಹತ್ತಲು ಕನಸಿನಲ್ಲಿ ಯಾರೋ 
೪ 
ನೋಡು ನೋಡೋ ಕಂದ ನಿನ್ನನ್ನು ತಂದ 
ನೋಡುು-- ಆನಂದ ಚೆಂದದ ಬೆಳಕಿನಂದ. 
ಕತ್ತಲಿಲ್ಲದ ಶಾವಿನಲಿ ಮೆರೆವ ದೀಪ 
ಇತ್ತಿಲ್ಲ ನೋಡು ಬಾ--ಬಾ ಸಮೀಪ. 


೨೪ ಗರಿ 


ತರುಣ ತಪಸ್ವಿ 


ಕತ್ತಲೆಗೆ ಕಣ್ಣು ಕೊಡುವಂಥ ಜ್ಯೋತಿ 

ಇತ್ತಿರುವದಿತ್ತ ಬಾ ಹುಡುಕೆ ಸೋತಿ. 
ಸೂರ್ಯವಂಶದ ಚಂದ್ರನಂತೆ ನೀನು 
ಆರ್ಯಕುವರನೆ ಮೃ ಗದ ಹಿಂದೆ ಬಂದೀನು ? 

ನಿನ್ನ ಸರಪ್ರಾಣವನು ತಕೊಂಡು 

ಚೆನ್ನ! ನಿನ್ನಯ ಮನಸು ಭ)ಮಿಸುವದೆ ಇಂದು? 
ಕೇಳು! ಏನೇ ಇರಲಿ ವಿಜಯಿ ನೀನಹುದು, 
ತಾಳ ಸೂಲಿಯ್ಕು ಏಳು! ವಿಜಯ ನಿನಗಹುದು. 

ಬಾಳನಾಳುವ ನೀನು ಬಾಳಿನಾಳಲ್ಲ; 

ಕಾಳವಾಳುವ ನೀನು ಕಾಳದಾಳಲ್ಲ. 
ನಿನ್ನ ಜಡದೇಹಗಳ ಹಡದಿಯನು ತುಳಿದು 
ಇನ್ನು ಸಾಗೆಲೊ ಚಿನ್ನ ಚಿಂತೆ ಕಳೆದು. 


ಸಿದ್ಧೆಯೊಳಗಿಂದೆದ್ದು ತನ್ನ ಷ್ಠ ಗ್‌ೆ ತಾನ 


ಕೊಲ್ಲು ಕೊಲ್ಲುವೆನೆಂದು ಕೊಲುತಿರುವವನು 

ಕೊಲ್ಲುವನೆ? ಕಾಯುವವ ಯಮನ ಯಮನಿಹನು. 
ದೇವನಪ್ಪಣೆಯೆಂದೆ ಇಳೆಯು ಕೀಲುವದು 
ದೇವನಪ್ಪಣೆಯಿಂದೆ ಮುಗಿಲು ಮೇಲಿಹುದು. 

ದೇವನನುಮತಿಯಿಂದೆ ಬೆಂಕಿ ಉರಿಯುವದು 

ದೇವನನುಮತಿಯೆಂದೆ ಗಾಳಿ ಹರಿಯುವದು. 
ದೇವನಾಜ್ಞೆ ಯಿದೆಂದು ಬೆಳಕು ಬೆಳಗುವದು 
ದೇವನಾಜ್ಞೆ ಯಿದಿಂದೆ ಮಾತು ಮೊಳಗುವದು. 

ಅವನೆ ಶಕ್ಕನು ಶತಿ ಕ್ರಿಯವನೆ ಸತ್ಯ; 

ಅವು-ಇವು ನಿಮಿತ್ತಗಳು ಅವನೆ ನೆ ನಿತ್ಯ! 


ಗೆರಿ 


ತರುಣ ತಪಸ್ವಿ 


ಬಂಧನದೊಳಿರುವವರು ಬದ್ದರಲ್ಲ, 
ಬಂಧನಕೆ ಒಳಗಾಗೆ ಬದ್ದರೆಲ್ಲ! 
ಬಂಧನವ ಮೀರಿರುವದೇ ಮುಕ್ತೆ ನಿಜವು, 
ಬಂಧನಕೆ ಬೆದರುವದೆ?--ಶಕ್ತಿ ನಿಜವು? 
ಬೆದರಿ ಉದುರುವರಾರು ಈ ನಿಮಿತ್ತಕ್ಕೆ 
ಇದಿರು ಕಾಂಬುದು ನಿತ್ಯ ನನ್ನ ಚಿತ್ತಕ್ಕೆ. 


ಸತೇಜನಾಗಿ-.- 


lo 


(ಆ 


ಉಧೊ! ಉಥೋ! ಒಳಗಿರುವ ಬೆಳಕೆ ಬೆಳಕೇ ! 
ಉದೊ ! ಉಧಥೋ ! ಹೊರಗೆ ಕರಿ; ಏಕೆ ಒಳಕೆ? 
ದಂಡೆಗುಂಟಿರುವಂಥ ಹಾಳು ಹೊಲದೊಳಗೆ 
ಮಂಡಿಸುತ ನೆಲೆಮಾಡು ಭರದ ಬೆಳೆಗೆ. 
ಮನದ ಪಂಚಮರಲ್ಲ ಮಡಿವಂತರಾಗಿ, 
ಜನರ ಜಾತ್ರೆಯೆ ಜಗದ ಸಂಸಾರವಾಗಿ ! 
ಉಧೊ! ಉಧೋ! ಆನಂದರಸದ ಹೊಳೆಯೇ 


ಉದೊ! ಉಥೋ! ಮಬ್ಬುಗತ್ನಲೆಯಲ್ಲಿ ಹೊಳೆಯೇ. 
ಓಡಿ ೧೧ 


ಜಡದೇಹದೊಳಗಿರುವ ಜಾಹೃನಿಯೆ ಸುರಿಯೇ 
ಒಡನೆ ಕಣಕಣವನ್ನು ಉದ್ದರಿಸಿ ಹರಿಯೇ | 
ಕಂಡದ್ದು ಕಣ್ಣೊಳಗೆ ಕೂತು ಕರಗೀತು _ 
ಉಂಡದ್ದು ಮಾತ್ರ ಮೈಯೆಲ್ಲ ಹರಿದೀತು. 
ಉಧೊ! ಉಧೋ! ಸೊಬಗು ಸಾಭಾಗ್ಯಕಳೆಯೇ 
ಉಧೊ! ಉಧೋ! ಕಪ್ಪು ಕಲೆಯನ್ನು ಕಳೆಯೇ, 
ಉಧೊ! ಉಡಥೋ! ಒಳಗಿರುವ ಬೆಳಕೆ, ಬೆಳಕೇ 
ಉಧೊ! ಉಥೋ! ಹೊರಗೆ ಹರಿ; ಏಕೆ ಒಳಕೆ? 


ಅಕಸ್ಮಾತ್ತಾಗಿ ಅನಪೇಕ್ಷಿತವಾಗಿ ಕತ್ತಲಕೋಣೆಯ ಬಾಗಿಲು ತೆರೆದು 
ಬಿಡುಗಡೆ ಹೊಂದುವನು. 


ಗರಿ 


bade -- ತ 


೧೬. ಕೋಗಿಲೆ 


( ನಿಜಗುಣ ಶಿವಯೋಗಿಗಳ ಅಜರಾಮರ ಪದದಂತೆ.) 


ಕೋಗಿಲೇ, ಚೆಲ್ವ ಕೋಗಿಲೇ 
ಮುದ್ದು ಕೋಗಿಲೇ, ಜಾಣ ಕೋಗಿಲೇ | ಪಲ್ಲ 


ತನುವೆಂಬ ವನದಲ್ಲಿ ಮನದ ಮಾಮರದಲ್ಲಿ 
ಕೊನರೆಲೆಯಲಿ ಕುಳಿತು ಕೋಗಿಲೇ ! 
ದಿನವಿಲ್ಲ ನಿಶೆಯಿಲ್ಲ ದನಿಗೈಯುತಿರುವಿ ನೀ- 
ನಾವ ಬಸಂತನ ಕೋಗಿಲೇ? 


ಭಾವನಂದನದಲ್ಲಿ ಯಾವ ಹೂವರಳಲು 
ಧಾವತಿಗೊಳ್ಳುತೆ ಕೋಗಿಲೇ |! 

ಯಾವ ನೂತನ ನನ್ನಿ-ಕಾವನ ಶರಕೆಂದು 
ಕೂಗುವಿ ನೀ ಹೇಳು ಕೋಗಿಲೇ ! 


ಮಾನ್ಯ ವಾಲ್ಮಿಕೆಯಂತೆ ಧನ್ಯಶುಕನೊಲು ಹಾಡು. 
ಪಣ್ಯಕಾವ್ಯವು ಹಾಡಿ? ಕೋಗಿಲೇ! 
ಅನ್ಯಮಾತೇ 'ಯಾವ ಪುಣ್ಯಪುರುಷನ ಕಂಡು 
ಕೂಹೂಹು ಕುಕಿಲುವಿ ಕೋಗಿಲೇ | 


ಮೃಣ್ಮಯ ದೇಹದಿ ಮನ್ಮಯನಾದೆ ನಾ 
ಸನ್ಮಯಶೆಯ ಕಂಡು ಕೋಗಿಲೇ | 
ಚಿನ್ಮಯಾನಂದದಿ ತನ್ಮಯವಾಗಿ ನೀ 
ಕೂಹೂಹು ಕುಕಿಲುವಿ ಕೋಗಿಲೇ | 


ಕೋಗಿಲೆ 


ಹೃದಯ ಕರ್ರನೆ ಕರಗಿ ನದಿಯಾಗಿ ನನ್ಸಿಯ 
ಉದಯವಾಗುವಂತೆ ಕೋಗಿಲೇ | 
ಅದಯರಿದ್ದವರೆಲ್ಲ ಸದಯರಾಗುಂವಂತೆ 
ತೂಗುವಿಯಾ ಹೇಳು ಕೋಗಿಲೇ | 


ವ್ಯೋಮಮಂಡಲ ಸುಖಧಾಮವಾಗುಂವಂತೆ 
ಕಾಮರತಿಯ ಮೀರಿ ಕೋಗಿಲೇ | 
ಪ್ರೇಮಕವಿಯು ಕಂಡ ಸಾಮವೇದವ ನೀನು 
ಕೂಗುವಿಯಾ ಹೇಳು ಕೋಗಿಲೇ ! 


ಹರಣದ ಮುಡುನಿಡುವ ಗರುಡರ ಕರುನಾಡ 
ಚರಣ ಚಿಗಿತಿರುವಂತೆ ಕೋಗಿಲೇ ! 

ಶರಣರ ದಾಸರ ಕರುಣೆ ಕಿರಣಿಸುವಂತೆ 
ಕೂಗುವಿಯಾ ಹೇಳು ಕೋಗಿಲೇ | 


ಇನ್ನು ನಿದ್ದೆಯ ತೊರೆದು ತನ್ನ ತನವನರಿದು 
ಭಿನ್ನ ಭಾವವ ಬಿಟ್ಟು ಕೋಗಿಲೇ | 
ನನ್ನ ಕನ್ನಡ ನಾಡ ಚೆನ್ನರೇಳುವಂತೆ 


ಕೂಗುವಿಯಾ ಹೇಳು ಕೋಗಿಲೇ ! 


ಹುಂಬನೀ ಹಾಡು, ಸ್ವ-ಯಂಭು ಸ್ಫೂರ್ತಿಯು ನಿನಗೆ 
ಇಂಬುಗೊಟ್ಟಂತಾಡು ಕೋಗಿಲೇ ! 
ಅಂಬಿಕಾತನಯನ ನಂಬಿಗೆಗಿಂಬಾದ 
ನಿಜಗುಣದಲಿ ಬೆರೆತ ಕೋಗಿಲೇ ! 


ಗರಿ 


ಗರಿ 


೧೭. ಓ ಹಾಡೇ! 


೧) 
ಬಗೆಯ ನಗೆಯಲಿ ಸುಳಿವ ಉಗೆವಾಡದಲಿ ಕುಳಿತ 
ಜಗವ ಗೆಲ್ಲಲು ನಸುಕಿನಲ್ಲಿ ಅದೆ ದರದಳಿತ- 
ಕಮಲ ಕೋರಕದಂತೆ ಬಾಯ್ದೆರೆದ ಚೆನ್ನೆ, 
ನಿಮಲ ತಾರಗೆಯಂತೆ ಗೆಯ್ದೆ ಕಣ್ಣನ್ನ! 
ಬೆಂದು ಬಂದೆನು ಒಂದೆ ವರವ ನೀಡೇ 
ಓ ಹಾಡೆ, ಓ ಹಾಡೆ, ಓ ಹಾಡೇ! 


(೨) 
ತುಸುವು ಕೇಳಲು ಕೂಡ ಸೊಲ್ಲ ಮರೆತಿರಬೇಕು 
ರಸವ ಹೀರಲು ಕೂಡ ಎಲ್ಲ ಅರಿತಿರಬೇಕು- 
ಇಂಥ ಪದವನು ಹಾಡು ಹಾಡೊಮ್ಮೆ ನಲ್ಲೆ, 
ಅಂಥ ತನಿಗುಸುರನ್ನು ನೀನೊರ್ಮೆ ಬಲ್ಲೆ ! 
ಹೇಳು-ಕೇಳುನೆ; ನನ್ನ ಧನ್ಯ ಮಾಡೇ, 
ಓ ಹಾಡೆ, ಓ ಹಾಡ, ಓ ಹಾಡೇ ! 


(೩) 
ಭೋಗ ಯೋಗದ ಪದನೆ! ಜೈನವಾಜ್ಮಯ ಮಧುವೆ! 
ಯೋಗ ಭೋಗದ ಹದನೆ ! ವಚನಬ್ರಹ್ಮನ ವಧುವೆ | 
ಮುದ್ದು ನಿಠಲಗೆ ಮಾರಿಕೊಂಡ ದಾಸಿ ! 
ಮುದ್ದಣನ ಲಲ್ಲೆನಾತಿನ ಪ್ರೇಮರಾಶೀ ! 
ಜೀವ ಜೀವಾಳದಲಿ ಬೆರೆತು ಕೂಡೇ 
ಓ ಹಾಡೆ, ಓ ಹಾಡೆ, ಓ ಹಾಡೇ ! 


೩೦0 


ಓ ಹಾಡೇ! 


(೪) 
ಮುಂಗೈಯ ಮೇಲೆ ಅಂಗಜನ ಅರಗಿಳಿಯಿರಿಸಿ 
ಮುಂಗಾವಲೆಂದು ಸುಗ್ಗಿಯ ಕೋಕಿಲವ ಸರಿಸಿ, 
ನೂರು ಕಣ್ಣಿನ ನವಿಲ ಸತ್ತಿಗೆಯ ಮಾಡಿ 
ಚಾರುತಮ ಸರಸ ಅರಸಂಚೆಯನು ಹೊಡಿ, 
ಬಂದು ನನ್ಫಿದಿರಲ್ಲಿ ನಾಟ್ಯವಾಡೇ; 
ಓ ಹಾಡೆ, ಓ ಹಾಡೆ, ಓ ಹಾಡೇ! 


(೫) 
“ ಇಡಿಮಳೆಯು ಜಡಿವಂತೆ ಹಾಡಿದರೆ ಹಾಡುವದು 
ಇಡಿಯಿಳೆಯ ಹಸುರಾಗಿ ಮಾಡಿದರೆ ಮಾಡುವದು ? 
ಮಾತು ಮಾತಾಡವ್ವ ಮತ್ತೆ ಮಾತಾಡೇ 
ಸೋತೆನೊಂದೇ ಮಾತು ಕೇಳಿ, ಮಾತಾಡೇ 
ತೆರವುಗೊಡದಿರು ಮೌನ ಬೇಡ ಜೇಡೇ 
ಓ ಹಾಡೆ, ಓ ಹಾಡೆ, ಓ ಹಾಡೇ! 


(೬) 
“ ಬಿಡಿಸಿ ಸೆರೆನಿಡಿದು, ಸೆರೆಗೈೆದು ಬಿಡುಗಡೆಗೊಳಿಸಿ, 
ಕೆಡಿಸಿ ಕಟ್ಟುತ, ಮತ್ತೆ ಕಟ್ಟಿ ಕೆಡಿಸುತಲುಳಿಸಿ, 
ಸೂಸಲದ ಒಲವುಳ್ಳ ಮಾತ ಮಾತಾಡು 
ಮೀಸಲದ ರಸವುಳ್ಳ ಒಳಹಾಡ ಹಾಡು!” 
ತಡೆಯದಿರು ತಡೆಯದಿರು ಹಾಗೆಯಾಡೇ 
ಓ ಹಾಡೆ, ಓ ಹಾಡೆ, ಓ ಹಾಡೇ! 


ಗರಿ 


ನ ಹಾಡೇ 


(5) 
“ ಬಿತ್ತಿದರೆ ಬಿತ್ತುವದು ಮುಕ್ತು ಚಿಕ್ಕೆಯ ಕಾಳು 
ಮುತ್ತುರತುನವ ಬಿತ್ತಿ ಮಾಡದಿರು ಹೊಲ ಹಾಳು 
ಜೀವವನು ಚಾಚಿ ಮುಗಿಲಂಗಳಕೆ ಹೆಚ್ಚಿ 
ದೇವನೊದೆನುಡಿವಂತೆ ಮಾಡು ಮೆಚ್ಚಿ; 
ಏಳು ಮಲಗಿದೆಯೇಕೆ ಶರಣನಾಡೇ ” 
ಓ ಹಾಡೆ, ಓ ಹಾಡೆ, ಓ ಹಾಡೇ ! 


(೮) 
ಅಳುವ ಕೂಸನು ಲಾಲಿಯೆಂದು ಮಲಗಿಸುವಂತೆ 
ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ! 
ಮುನ್ನ ಬಗೆಯಲಿ ಹಾಡ ನೀ-ನೀನೆ ಹೆತ್ತಿ 
ನನ್ನ ನಾಲಗೆ ನಿನ್ನ ಬರಿ ಸೂಲಗಿತ್ತಿ; 
ಇಲ್ಲದಿರೆ ಹಾಡುವದು ನನ್ನ ಪಾಡೇ? 
ಓ ಹಾಡೆ! ಓ ಹಾಡೆ! ಓ ಹಾಡೇ! 


ತೆ 


ಕಿಂ 


೭೨ 


೧೮. ರಸಿಕಾ ಹೇಳೊ! 


ಕಬ್ಬಿನ ಗಣೆ ಡೊಂಕು ಅದರ ಹಾಲದು ಡೊಂಕೆ 
ರಸಿಕಾ ಪೇಳೊ; 


ಹುಬ್ಬಿನ ಗೆಕೆ ಡೊಂಕು, ಕಣ್ಣ ನೋಟವು ಡೊಂಕ 
ರಸಿಕಾ ಪೇಳೊ; 


ಬಿಲ್ಲ ಕಂಬಿಯು ಡೊಂಕು, ಬಿಟ್ಟ ಬಾಣವು ಡೊಂಕೆ 
ರಸಿಕಾ ಪೇಳೂ ! 


ಹಲ್ಲ ಸಾಲದು ಡೊಂಕು, ಬಿದ್ದ ಕಿರಣವು ಡೊಂಕೆ 
ರಸಿಕಾ ಪೇಳೊ ! 


ಚೆಂಬಾ ಮೈ ಡೊಂಕು, ಅದರ ತಿರುಳದು ಡೊಂಕ 
ರಸಿಕಾ ಪೇಳ್ಗೊ; 


ಬಿಂಬಾಧರವು ಡೊಂಕು, ಚುಂಬನವದು ಡೊಂಕ 
ರಸಿಕಾ ಪೇಳೊ! 


ಬಿದಿಗೆ ಚಂದ್ರಮ ಡೊಂಕು, ಬೆಳುದಿಂಗಳದು ಡೊಂಕೆ 
ರಸಿಕಾ ಪೇಳೊ; 


ವಿಧಿಯಿತ್ತ ಕುಲ ಡೊಂಕು, ನನ್ನ ಪ್ರೀತಿಯು ಡೊಂಕೆ 


ರಸಿಕಾ ಪೇಳೊ | 


ಗರಿ 


KE ಸ ಹ ಕೆ ''; 
“ಪಜ 


೧೯. ಆಮಿಷ 
ಅನ್ರವಾಮಿಷನಾಗೆ ಗಂಟಲಿಗೆ ಗಾಳ 


ತಿನ್ನುವವನನೆ ತಿನಲು ಯತ್ನಿಸುವ ಕಾಳ. 


ಇನ್ನು ಬಾಳುವದೆಂತು ಹೀಗಾಗೆ ಚೆಲುವೇ ! 
ನಿನ್ನಲ್ಲಿ ಮೀಯುವೀ ಮೀನದಾ ಬಲವೇ ! 


ಈ ಸೋಗು ನೀ ತೊಟ್ಟ ಹುಟ್ಟ ಸರಿಯಹುಜದೊ? 
ಮಾಸಿರುವ ನನ್ನ ಕಣ್‌ ಬಿಟ್ಟ ಸರೆಯಹುದೊ ? 


ಎತ್ತ ನೋಡಿದೊಡತ್ತಲಾಮಿಷವ ಕಂಡು 
ಚಿತ್ತ ವ್ಯಾಕುಲಿಸಿ ಕೇಳುವದು ಭ್ರಮೆಗೊಂಡು: 


" ನನ್ನ ನಿನ್ನೀ ನಡುವೆ ಇರುನ ತೆಕೆಯೆಂದು 
ತನ್ನಿಂದ ತಾನಾಗಿ ಸರಿದೀತು??-ಎಂದು! 


ತ್ಲ 


೨೦. ಕನಸಿನೊಳಗೊಂದು ಕಣಸು 


ತಾಯಿ ಮಕ್ಕಳ ಸಂವಾದ 
EN ( ಈಗಿನ ಕನ್ನಡ ನಾಡಿನ ಮತ್ತು ಕನ್ನಡಿಗರ ಸ್ಥಿತಿಯ ಚಿತ್ರ. ) 
(೧) 


೬ ಯಾರು ನಿಂದವರಲ್ಲಿ ತಾಯೆ” ಎಂದೆ. 
೬ ಯಾರು ಕೇಳುವರೆನಗೆ, ಯಾಕೆ ತಂದೆ?» 


(ಈ) 
“ ಬೇಸರದ ದನಿಯೇಕ ಹೆಸರ ಹೇಳಲ್ಲ. ” 
“ ಹೆಸರಾಗಿಯೂ ಕೂಡ ಹೇಳ ಹೆಸರಿಲ್ಲ. ಚ 
(೩) 


“4 ನೀನಾರ ಮನೆಯವಳು ಮುತ್ತೈದೆ ಹೇಳು. » 
“ ನಾನಾರ ಮನೆಯವಳೊ ಬಯಲನ್ನೆ ಕೇಳು. ? 


(೪) 
(4 ಆಪ್ಕರಿಲ್ಲವೆ ನಿನಗೆ ಇಷ್ಟರಿಲ್ಲೇ 9 » 
“ ಗುಪ್ತರಾದರೊ ಏನೊ ಇಷ್ಟರಲ್ಲಿ !” 
(೫) 
« ಇರುವರೇ ಇದ್ದರೇ ಮಕ್ಕಳೆಂಬವರು 3 
« ಇರುವರೆಂದರು ಕೂಡ ಯಾರು ನಂಬುವರು? ? 


೩೪ 


ಗರಿ 


ಗರಿ 


ಕನಸಿನೊಳಗೊಂದು ಕಣಸು 


(೬) 
£ ಮನೆಯಿಲ್ಲವೇ ಇರಲು ಸರದೇಶಿಯೇನು? ” 
“ ಮನೆಯು ಮುನಿದೆದ್ದಿರಲು ಯಾ ದೇಶನೇನು? ” 


(೭) 
“ ನಿನ್ನ ಮಾತಿನಲಿಹುದು ಒಡಪಿನಂದ! ” 
“ನನ್ನ ಹತ್ತಿರದೊಂದೆ ಉಳಿದಿಹುದು ಕಂದ. ? 


(೮) 
“ ರಾಜಮುಖಿ ನಿನ್ನಲ್ಲಿ ರಾಜಕಳೆಯಿಹುದು ! ” 
“ ಸಾಜಮಾದರು ಸಕ್ಷನಿದು ವದ್ಯವಹುದು! ” 


(೯) 
“ ಯಾವುದಾದರು ನಾಡದೇವಿಯೇ ನೀನು? ? 
“ ಭಾವುಕರ ಕಂಗಳಿಗೆ ದೇವಿಯೇ ನಾನು. ? 


(೧೦) 
“ ಈಗ ಬಂದಿಹುದೇಕೆ ಏನು ಬೆಸನ? ? 
“ ಯೋಗವಿಲ್ಲದೆ ತಿಳಿಯದೆನ್ಸ ವೆಸನ |? 
(೧೧) 


“ ಹಾದಿ ಯಾವುದು ಹೇಳು, ಯಾವ ಯೋಗ?) ? 
“ ಆದಿ ಅಂತವು ಇಲ್ಲದಂಥ ತ್ಯಾಗ! ” 


ತ್ನ 


೩೬ 


ಕನಸಿನೊಳಗೊಂದು ಕಣಸು 


(೧೨) 


4 ಬೇಡಬಂದಿಹೆ ಏನು ಏನಾದರೊಂದು? ? 


“ ಬೇಡಿದರೆ ಬೇಡಿದುದ ಕೊಡುವೆಯಾ ಇಂದು? ” 


(೧೩) 
“ ಅಹುದು ಕೊಡುವೆನು ಎಂದು ನಾನೆನ್ನಬಹುದೇ? ” 
“ ಬಹುದು-ಗಿಹುದಿನ ಶಂಕೆ ವೀರನಹುದೇ??» 
(೧೪) 
“ ಹಿಂಜರಿನ ಅಂಜಿಕೆಯು ಹಿಡಿದಿಹುದು ಕೈಯ. | 


" ಮುಂಜರಿವ ಹುರುಪಿನೊಡ ಮುಂದೆ ಬಾರಯ್ಯ. ೫ 


(೧೫) 
“ ಇಲ್ಲೆನ್ನಲಾರೆ ನಾನಹುದೆನ್ಶಲಮ್ಮೆ. ೫ 
“ ಬಲ್ಲವರು ದೈವವನು ಸರಿಕಿಸುವರೊಮ್ಮೆ! ” 


(೧೬) 
" ಚಂಡಿ ಚಾಮುಂಡಿ ಪೇಳ್‌ ಬೇಕಾದುದೇನು? ? 
“ ಗಂಡುಸಾದರೆ ನಿನ್ನ ಬಲಿಕೊಡುವೆಯೇನು? * 
೫ k ಸ 


(೧೭) 


ಮನವು ನಡುಗಿತು ತನುವು ನವಿರಿಗೊಳಗಾಯ್ತು; 


ನೆನವು ನುಗ್ಗಿತು--ಹೊರಗೆ ಕಂಡೆ ಬೆಳಗಾಯ್ತು. 


ಗರಿ 


ಬ 


ಗರಿ 


೨೧. ದಿನದ ಹಾಡು 
(೧) 


ದಿನಕೊನ್ಮೊ ಮೂಡುಂಟು ದಿನಕೊಮ್ಮೆ ಮುಳುಗು, 
ದಿನದ ಕತ್ತಲೆಯುಂಟು ದಿನದ ಬೆಳಗು. 
ದಿನದ ಬಿನದದ ಪರಿಯು ದಿನಕೊಂದು ಬೇರೆ, 
ದಿನದಿನಕೆ ಹಿಗ್ಗುವದು ದಿನಡೆ'ಮೇದೆ. 

ದಿನದ ಹೊವೇ ಬೇರೆ ದಿನದ ಹಣ್ಣು, 
ದಿನಕೊಂದು ವೇಷವೀ ದಿನದ ಹೆಣ್ಣು. 
ದಿನದ ಕಾಮನ ಬಿಲ್ಲು ದಿನಕೊಮ್ಮೆ ಮಣಿದು 
ದಿನದಿನಕೆ ಜಯಿಸುವದು ಮನವ ಹೆಣೆದು. 
ದಿನದೊಡನೆ ಹಳದಾಗಿ ದಿನದ ನೋಟ 
ದಿನದೊಡನೆ ಒಸಗುವದು ದಿನದಿನದ ಆಟ. 
ದಿನಕಿಂತು ಪಂಥವಿದೆ ದಿನದೊಂದು ಪಾಡು; 
ದಿನದಿನಕ ಬೇಡವೇ ದಿನಕೊಂದು ಹಾಡು? 


(೨) 
ದಿನಕೊಂದು ಮನೆಯಲ್ಲಿ ಹೊಸತೊಬ್ಬ ಕಂದ 
ದಿನಕೊಬ್ಬ ಹೊಸತಾಯಿ ದಿನಕೊಂದು ಚೆಂದ. 
ದಿನದ ಹಾಲಿನ ತೊರೆಯು ದಿನಕೊಮ್ಮೆ ಹರಿದು 
ದಿನಕೂಮ್ಮೆ ವಾತ್ಸಲ್ಯ ಮೇರೆವರಿದು 


ದಿನಕೊಮ್ಮೆ ಸ್ತರ್‌ಗಂಗೆ ಇಳೆಗೆ ಇಳಿದು 


ದಿನಕೊಬ್ಬ ಪಾಪಿಯನು ಹತ್ತಿರೆಳೆದು, 

ಇಲೆ ಸ್ಮ ಇರರ ಎ ¢ ಲ್ಲ ೦ 
ದಿನದಿನಕ ಮುದ್ದಿಟ್ಟು ಬಗ್ಗ ಬೀರಿ 
ದಿನದ ದುಃಖದ ನಂಜ ತಾನೆ ಹೀರಿ, 
ನಿನ್ನೆ ದಿನನಿದ್ದಂತೆ ನಾಳೆ ಇಲ್ಲ 
ನನ್ನಿಯೊಂದೇ ಮಾತ್ರ ಅಚಲನಿಹುದಲ್ಲ ! 


೩೮ 


ದಿನದ ಹಾಡು 


ದಿನದ ಉತ್ಸವ ಬೇರೆ ಪ್ರತಿದಿನವು ಹಬ್ಬ 
ದಿನದಿನಕೆ ಹೊಸಲಾಲಿ ದಿನಕೊಂದು ಕಬ್ಬ! 


) 
(೩) 

ದಿನಕೊಂದು ದಂಪತಿಗೆ ಇನ್ನೊಂದು ಗಂಟು 

ದಿನದ ಸಂಸಾರದಲಿ ಬೇರೆ ಸವಿಯುಂಟು. 

ಇಂದಿದ್ದ ಸವಿಯೇನು ಮುಂದೆ ಇಲ್ಲ 

ಎಂದಿಗೂ ಸವಿಯೆಂಬುದಮರವಿಹುದಲ್ಲ! 

ಹೊಸ ನಾಣು ಹೊಸ ಮುನಿಸು ಹೊಸದಾಗೆ ಸತಿಯು 

ಹೊಸ ವೌನ ಹೊಸ ಊರ್ಮಿ ಹೊಸದೊಂದು ರತಿಯು. 

ಬೇರೆ ಆಟಿವು ಬೇರೆಬೇರೆ ನೋಟ 

ಬೇರೆ ಬೇಟದ ಹಾಗೆ ಬೇರೆ ಕೂಟ. 

ದಿನಕೊಂದು ಹೊಸ ಹರೆಯು ದಿನಕೊಂದು ಲಗ್ನ 

ದಿನಕೊಬ್ಬ ನವತರುಣಿ ತರುಣನಲಿ ಮಗ್ರ, 

ದಿನಕೂಂದು ಪ್ರಣಯನಿಧಿ ಹೊಸದು ರೀತಿ, 

ದಿನದ ಪ್ರೀತಿಯ ಹಾಗೆ ಪ್ರೇಮಗೀತಿ. 


(೪) 
ದಿನಕೊಬ್ಬ ಸತ್ತರೂ ಅಳುವ ಕರುಳುಂಟು 
ದಿನದ ಬಿಸಿಲಿನ ಬಳಿಗೆ ದಿನದ ನೆರಳುಂಟು, 
ಕಿಚ್ಚು ಕುಚ್ಚುವ ಕಡೆಗೆ ಹನಿಯೊಡೆವ ಮೋಡ 


ನೆಚ್ಚು ಮೆಚ್ಚುಗೆಯೆಂಬ ಭಾವ ನೋಡಾ ಎ 

ಮರಳ ತೊಯಿಸುವ ಹೊಳೆಗೆ ಕಾರೆ ಕರೆಯು 

ಕರುಳ ಗಂಗೆಗೆ ಮಾತ್ರ ಬೇಸಗೆಯ ನೆರೆಯು. ಈ 
ತ ಗರಿ 


ಗರಿ 


ದಿನದ ಹಾಡು 


ತಲೆತಲೆಗೆ ಹೊಸ ಗುರಿಯು ಹೊಸತು ಆಶೆ, 
ತಲೆತಲೆಗೆ ಹೊಸ ದುಃಖ ಹೊಸ ನಿರಾಶೆ. 
ಇಂದಿರುವ ಭಯ ಕಳೆಯೆ ಅಭಯ ಕರ ಬೇಡೇ? 
ಹಿಂದಿದ್ದ ಗೀತೆಯೂ ಹಳೆಯ ಹಾಡೇ! 
ದಿನದಿನದ ಸಂತಾಪ ವ್ಯಾಸ ಬೇರೆ, 
ದಿನದ ನೀಲಾಂಬರಿಯ ಆಲಾಪ ಬೇರೆ! 

ಜೇ ಸೇ ಶೇ 


ದಿನದ ಪಂತವು ಬೇಕೆ, ಬೇರೆ ಪಾಡು, 
ದಿನದ ಹಾದಿಯು ಬೇರೆ, ಬೇರೆ ಹಾಡು! 


೩೯ 


ಇರಿ 


೨೨. ಸಿಮೋಲ್ಲಂಘನ 


ಹೋಗೋಣ ಬಾ! ಇನ್ನು ಸೀಮೆಯನು ದಾಓ!! 


ಪಂಗಡವ ಪಂಗಡವ ವಿಂಗಡಿಸಿ ಕೆಟ್ಟು 
ಸಂಗಡಿಸಿ ಕೂಡಿರುವ ಬಾಳುವೆಯ ಗುಟ್ಟು 
ಕಂಗೊಳಿಸೆ ಹಾಗಿರುವ ಬಿರುದನ್ನು ತೊಟ್ಟು 
ಹೋಗೋಣ ಬಾ ಇನ್ನು ಸೀಮೆಯನು ದಾಟಿ. 


ಸಲ್ಲದ ಕಾಲಶೊಡರುಗಳ ಕಡಿದು 

ಇವರು ತೋರಿರುವ ಹಾದಿಯನು ಹಿಡಿದು 

ಜಿ ದಾಗಿ ಒಂದಾಗಿ ನಡೆದು 
ಹೋಗೋಣ ನಾವೆಲ್ಲ ಸೀಮೆಯನು ದಾಟ 


ಅಕ್ಟತಂಗೆಂದಿರಿಗೆ ವಿದ್ಯೆಯನು ಕಲಿಸಿ 
ಚಿಕ್ಕಮಕ್ಕಳ ಬುದ್ದಿ ಮುದ್ರಾಡಿ ಬಲಿಸಿ 

ನಕ್ಕು ನಲಿದಾಡಿ ಹಿರಿಕಿರಿಯರನು ಒಲಿಸಿ 
ಅಡಿಗಡಿಗೆ ಹೋಗೋಣ ಸೀಮೆಯನು ದಾಟ. 


ಮಾಡಿದರೆ ನನ್ನಿ ತಾ ಮಾಡುವರು ನನ್ಫಿ 
ನೋಡಿ ನೋಡಿದವರ್ಗೆ ಬನ್ನಿಬನ್ನೆನ್ಸಿ 
ಕೊಡಬನ್ನಿ-ಕೊಳಬನ್ಪಿ-ಕೊಡುವೆನೀ ಬಸ್ತಿ 
ಹೀಗೆಂದು ಸಾಗೋಣ ಸೀಮೆಯನು ದಾಟ. 


ಹಿಂದಿರುವ ಹಗೆಯೀಗ ಅಂಗಾರವಾಯ್ಕು 
ಮುಂದಿರುವ ಗೆಳೆತನದ ಸಿಂಗಾರವಾಯ್ತು 


ಗರಿ 


ಸಿನೋಲ್ಲಂಘನ 


ಇಂದು ಮುಟ್ಟಿದ ಪತ್ರಿ ಬಂಗಾರವಾಯ್ಕು 
ಹೋಗೋಣ ಬಾ ಇನ್ನು ಸೀಮೆಯನು ದಾಟ. 


ಒಂದೆ ತಾಯಿಯ ಮಕ್ಕಳಂತೆ ಒಂದಾಗಿ 
ಅಂದಗೇಡನು ಕೆಡಿಸಿ ಚೆಲುವು ಜೆಂದಾಗಿ 
ಮುಂದಿರುವ ಜನರ ಸರಿಮೇಲು ಮುಂದಾಗಿ 
ಸಾಗೋಣ ಹೋಗೋಣ ಸೀಮೆಯನು ದಾಟಿ. 


ಹೋಗಲಾಡಿಸಿಕೊಂಡು ತಿರುಕತನವನ 
ನೀಗಲಾಡಿಸುತ ಮನೆಮುರುಕುತನವನ 
ಬೇಗದಿಂ ಕರುನಾಡ ಹರಕುತನವನ್ನು 

ಕಳೆದು ಹಿರಿದಾಗೋಣ ಸೀಮೆಯನು ದಾಟ. 


ಭು 
ತ 


ಪಡುವಣದ ಶಕ್ತಿಯಲಿ ಮೂಡಣದ ಭಕ್ತೆ 
ಬಡಗಣದ ಭುಕ್ತಿಯಲಿ ತೆಂಕಣದ ಮುಕ್ತಿ 
ಒಡನೊಡನೆ ನೆರೆಬೆರೆತು ಹೊಸತಾಯ್ಕು ಯುಕ್ತಿ 
ಹೀಗೆ ಇಡಿಯಾಗೋಣ ಸೀಮೆಯನು ದಾಟ. 


ದೇವಿಯರ ನಾಡೆೇತು ಹಿಂದುಳಿಯಬಹುದು ? 
ಭಾವಭಕ್ತಿಯವೆಂತು ಹಗೆಯಾಗಲಹುದು? 
ಹೇವದಿಂ ಗುರಿಯಿಟ್ಟು ಮೇಳ ಹೊರಟಹುದು 
ಏರಿಕೆಯ ಕರಿನಾಡ ಸೀಮೆಯನು ದಾಟ. 


ಗರಿ 
Uk 


೪೧ 


ಪಂಪನ ನೆನೆದು 


ಕ್ಸಾತ್ರಬಲವು ಮಸಗಿತಿಲ್ಲಿ ಬ್ರಾಹ್ಮತೇಜವೆಸಗಿತು 
ಪಾತ್ರವರಿತು ಹಗೆಯ ಮರೆತು ಕೂಡಿ ಮೂಡಿ ಬೆಳಗಿತು 
ಚಾಪ-ಶಾಪ-ಸವ್ಯಸಾಚಿ ! ಜಾಡ್ಯವನ್ನು ಅಳಿಸಿದೆ 

ಭಾಪು ಕಲಿಯೆ ! ಪೂತು ಕವಿಯೆ | ಸತ್ತ್ವವನ್ನು ಉಳಿಸಿದೆ. 


ಪ್ರೇಯವೊಂದು ಪೀಠವಾಯ್ತು ಶ್ರೇಯವೆಂಬ ಅರಸಿಗೆ 
ಶ್ರೇಯವೊಂದು ಛತ್ರದಂತೆ ಪ್ರೇಯವೆಂಬ ಸರಸಿಗೆ 
ಪ್ರೇಯವೇನು ಹಗೆಯ ಹಾದಿ? ಹಗೆಯದೆಲ್ಲಿ ಶ್ರೀಯಕೆ ? 
ಹೇಯವಿನಿಸು ಇಲ್ಲ! ಸಕಲ ಭಾಗ್ಯಭೋಗ್ಯ ಪ್ರೇಯವೇ ! 


ನಿಂತ ಎಡೆಗೆ ನಿಲ್ಲಳಂಬ ಚಂಚಲತ್ತ ದೋಷವು 

ಅಂತು ಇಂತು ಅಲ್ಲದಂಥ ನಿದ್ಯೆಯೊಡನೆ ರೋಷವು 
ಎಂದು ಮಾಯವಾಯ್ಕೂ ಏನೊ ! ಯಾರು ಏನನೆಂದರು 
ಒಂದುಗೂಡಿ ನಿಧಿಯ ರಾಣಿ ರಸದ ವಾಣಿ ನಿಂದರು. 


ಬರೆವ ಕೆಯ್ಯು ಗಂಡುಗೆಡದೆ ಬೀರಕಡಗ ತೊಟ್ಟಿತು 

ಹರಿವ ಕಾಲು ಇಲ್ಲಿ ನಿಂತೆ ಅಲ್ಲಿ ಮುಗಿಲ ಮೆಟ್ಟಿತು 

ಮೆರೆವ ವಿದ್ಯೆಗಿಲ್ಲಿ ಶ್ರೀಯು ಧಾರೆಯನ್ನು ಎರೆಯಿತು 

ಮರೆತು ವೈರವೆಲ್ಲ ಬೆರೆತು ಸಂಸನಲ್ಲಿ ಮೆರೆಯಿತು. 

ಚೆನ್ನು ನಡೆಯು; ಚೆನ್ನು ನುಡಿಯು; ಅಂತೆ ಚಿನ್ನು ಕೀರ್ತಿಯು 
ಚಿನ್ನು ಹಾವ; ಚೆನ್ನು ಭಾವ; ಅಂತೆ ಚೆನ್ನು ಮೂರ್ತಿಯು 


ಚಿನ್ನು ಜಾಣು; ಚೆನ್ನು ಬೀರ; ಚೆನ್ನು ನಿನ್ನ ಭಕ್ತಿಯು ಷಿ 
“ ಚೆನ್ನರಿಂದ ಎಲ್ಲ ಚಿನ್ನು” ನನ್ನಿ! ಚೆನ್ನು ಉಕ್ತಿಯು. 


೫ ೫ ೫ 


y 


ಗರಿ 


ಪಂಪನ ನೆನೆದು 


ಒಬ್ಬ ಇಬ್ಬರೇನು ತ್ಯಾಗಿ ಭೋಗಿಯಾಗಿ ಹೋದರು? 
ಒಬ್ಬನಿಂದ ಒಬ್ಬ ಮೇಲು ವೀರ ಕವಿಗಳಾದರು ! 
ಶ್ರೀ-ಸರಸ್ವತೀಯು ದುರ್ಗೆ ವರದ ಹಸ್ತವಿಟ್ಟರೆ? 


ಈ ಸಕಾಲದಲ್ಲಿ ಪಂಪನಂಥ ಜನರು ಹುಟ್ಟರೆ? 


ಮುಗಿಲ ಬಸಿರಿನಲ್ಲಿ ಈಗ ನಿಮ್ಮ ನುಡಿಯು ಅಡಗಿದೆ; 
ಭುಗಿಲು ಎಂದು ದಿಗಿಲು ಬಡಿಸಿ ಇಲ್ಲಿ ಏಳತೊಡಗಿದೆ. 
ನುಡಿಯ ಗುಡಿಯ ಗರ್ಭದಲ್ಲಿ ತೇಜವೊಂದು ಹೊತ್ತಿತು; 
ಬಿಡದೆ ಹರೆಯದೆದೆಯೊಳಿಂದು ಶೇಜವಕ್ನೆ ಬಿತ್ತಿ ತು. 


« ಕಿವಿ ಸಿಮಿರ್ಚಿ, ಕಾಲ ಕೆದರಿ, ಪ್ರಾಣ ಹೇಕರಿಪುದು 
ಬವರವೆಲ್ಲಿ? ಏಕೆ ತಡವು? ರಥಿಯದಾರು ಅರಿಪುದು ! 
ಬೀರಬೊಬ್ಬೆ, ವಿಜಯಯಾತ್ರೆ ಮತ್ತೆ ಮತ್ತೆ ಗುಡುಗಲಿ 
ನೀರಕೇತು ಮಿಳಿರಲಿಂದು ಪಾಸಿಪೃದಯ ನಡುಗಲಿ. ” 


ಎಂಬ ಸೊಲ್ಲು ಅಲ್ಲು-ಇಲ್ಲು ಮೊಳೆತು ಮೊಳಗಿ ಬರ್ಪುದು, 


ಕಾಂಬ ಕಣ್ಣುಗಳಿಗೆ ನೀರ ರೂಪು ಎಸೆದು ತೋರ್ಪ್ರುದು; 
ಹರಕೆ ಹೊತ್ತ ದೃಶ್ಯವೊಂದು ಅರಳಿಸಿತ್ತು ಕಂಗಳಂ, 


ಇರಲಿ ಜಯಂ! ಭದ್ರಮಿರಲಿ ! ಇರಲಿ ಶುಭಂ! ಮಂಗಳಂ ! 


ಜ್ಯ x ಜ್ಯ 


ಒದಗಲಿ ಭುನಿಯೊಳ್ಳಿ ನಿಯೊಳ್‌ 
ಸದಮಲಕವಿಯೊಳ್ಸುಕೀರ್ತಿದುಂದುಭಿ ನಿನದಂ 
ಕದನದೊಳಂ ಸದನದೊಳಂ 9 
ವದನದೊಳಂ ನಿನ್ನ ಕೀರ್ತಿ ಮೆರೆಯಲಿ ಸತತಂ. 


ಳತ್ನಿ 


೪೪ 


೨೪. ಕರಿಮರಿನಾಯಿ 


ಕರಿಮರಿನಾಯಿ ಕುಂಯಿಗುಡುತಿತ್ತು 
ಭಟ್ಟರ ಬಾಯಿ ಒಟಗುಡುತಿತ್ತು. 


ಸರಭರ ಮಳೆಯು ಸುರಿಯುತಲಿತ್ತು 
ಕಾಲುವೆ ನೀರದು ಹರಿಯುತಲಿತ್ತು. 


ಭೋರೆನೆ ಗಾಳಿಯು ಬೀಸುತಲಿತ್ತು 
ತಬ್ಬಲಿ ಕುನ್ನಿಯು ಈಸುತಲಿತ್ತು. 


ಬೆಚ್ಚನ ಮನೆಯಾ ಹೊಚ್ಚಲದೊಳಗೆ 
ನಿಂತರು ಭಟ್ಟರು ಹಣಕುತ ಹೊರಗೆ. 


ಮೆಟ್ಟಲನೇರಲು ಕುನ್ನಿಯು ಅತ್ತ 
ಹವಣಿಸೆ, ಬಾಗಿಲು ಮುಚ್ಚಿತು ಇತ್ತ. 


ಭಪ್ಪರೆ ಭಸ್ಪರೆ ಭಲರೆ ! ಭಬ್ಬಿರೋ 
ಕಾಯ್ದರು ಮನೆಯನು ಏನು ದಿಟ್ಟಿಕೋ! 


ಕುನ್ರಿಯು ಒಳಗೇ ಬಂದೇನೆಂದಿತು; 
ಭಟ್ಟರು, ಬಂದರೆ ಕೊಂದೇನೆಂದರು. 


೨೫. ಗಿಳಿಯು ಸಂಜರದೊಳಿಲ್ಲಾ* 


(ಬೇನೆಯಿಂದ ಬಳಲಿದ ಮಗುವನ್ನು ಮಗ್ಗುಲಲ್ಲಿರಿಸಿ ಒಬ್ಬ ತಾಯಿ ನಿದ್ದೆ 


ಹೋದಳು. ನಿದ್ದೆ ತಿಳಿದೆದ್ದು ನೋಡುತ್ತಾಳೆ "ಗಿಳಿಯು ಪಂಜರದೊಳಿಲ್ಲಾ.') 


ಏನೆಂದು ಕೂಗಲಿ ನಿನ್ನಾ, ಎನ್ಸಾ, ಚೆನ್ನಾ | ಪಲ್ಲ | 
ಮಲಗಿಸಿದೆ ಮೊಲೆಯೂಡೀ, ಖೋಡೀ- 

ನಿದ್ದೆಹೋದೆನದೇಕೊ ಪಾಫಿಯು 

ಎದ್ದು ಕಣ್ಣೆರೆವನಿತರೊಳು ನಾ 

ಮುದ್ದು ಕಂದಾ! ಮುಚ್ಚಿಬಿಟ್ಟಿಯೊ ಕಣ್ಣಾ-- ನಿನೆಂದು.... 


ಮುದ್ದು ಬೀರುವ ಕರುಳೂ, ಬೆರಳ್ಳೂ 
ಮೀಸಲಳಿಯದ ನಗೆಯು, ಕಪಟವು 
ಈಸು ಇಲ್ಲದ ನೋಟ, ಸೊಬಗಿನ 
ಕೂಸ ಕಂಡಿದ್ದಿಲ್ಲ ಇಂತಹದನ್ನಾ- ನೆಂದು... 


ಉರಿಗೆ ಮಿನುಗುವ ಚಿನ್ವಾ, ನನ್ನಾ 
ಹಸುಳನಾ ಸಿಂಗಾರ ಕಳೆ ಶತಾ- 
. ನೆಸೆಯುತಿದೆ ಬಂಗಾರವಿದು ತುಸು 
ತುಸುವು ಹಾ ! ಮಾಸಿಲ್ಲವಿನ್ನೂ ಬಣ್ಣಾ-- ಏನೆಂದು... 


ಯಾವ ದೃಷ್ಟಿಯ ದೋಷ್ಠಾ-ಕೋಷಾ, 
ಕಣ್ಣ ಕಟ್ಟಿತು ನುಂಗಿ ಜೀವನ, 


* ಪುರಂದರದಾಸರ ಒಂದು ಹಾಡಿನ ಪಲ್ಲನಿಯಿದು; ತೆಮ್ಮ ಮಗನು ತೀರಿ 
ಕೊಂಡಾಗ ಅವರು ಈ ಹಾಡನ್ನು ಅಂದರೆಂದು ಹೇಳುತಾರೆ. 


po ೪೫ 


| 


೪೬ 


ಗಿಳಿಯು ಪಂಜರದೊಳಿಲ್ಲಾ 


ನುಣ್ಣಗಿರಿಸಿತು ದೇಹವನು ಹಾ! 
ಬಣ್ಣಗೆಡಿಸದೆ ತಿರುಳುಗೆಡುವೊಲು ಹಣ್ಣಾ-- ಏನೆಂದು... 


ಎನ್ನ ಬಸಿರಲಿ ಬೆಳೆದಾ, ಹೊಳೆದಾ, 
ಭಾವಕಳೆಯೇ ಬದಿಗೆ ನಿನ್ನನು 
ಸಾವು ನುಂಗುತ್ತಿರಲು ಎಂತೀ 
ಜೀವ ಸುಮ್ಮನೆ ಬಿದ್ದು ಕೊಂಡಿತು ಎನ್ಶ್ನಾ--ಏನೆಂದು.... 


ತೋರ ಎದೆಯಿದು ತೊರೆದೂ, ಹೆರಿದೂ, 
ತೊಯ್ದಿತೀ ಕುಪ್ಪುಸವು ಸೆರಗೂ 
ಐಯ್ದಿ ತೆಲ್ಲಿಗೊ ಜೀವಹಂಸವು ! 


ಸುಯ್ದುಗಿಯ್ದೂ ಬಾಯಿ ತೆರೆಯೋ ಚಿನ್ನಾ ಏನೆಂದು.... 


ದೃಷ್ಟಿಗಿಸ್ಟಿಗೆ ಹೆದರೀ, ಬೆದರೀ, 
ನಿನ್ನ ನಗೆ ಕೆನಿದಣಿಯೆ ಕೇಳದೆ 
ಇನ್ನು ಅತ್ತರೆ ಸಾಕು ಜನುಮವು 
ಧನ್ಯವೆಂಬೆನು; ಅಳೆಲೊ ಅಪ್ಪಾ ! ಅಣ್ಣಾ--ಏನೆಂದು.... 


ಲಲ್ಲೆಯನು ಮರೆಮಾಚೀ, ನಾಚೀ, 
ಹಾಡಿ ಮಲಗಿಸಲಿಲ್ಲ ನಿನ್ನನು 
ಹಾಡಿ ಅಳುವೆನು ಕೇಳಿ ಏಳೆಲೊ 
ಕಾಡು ನನ್ನನು ಬೇಡಿ ಬಡಿಸೋ ಬನ್ನಾ--ವಿನೆಂದು.... 


ಗರಿ 


“ಚ್‌ 1೪ ೪? 


ಗರಿ 


ಗಿಳಿಯು ಪಂಜರದೊಳಿಲ್ಲಾ 


ನನ್ನ ಅಮೃತದ ತುತ್ತೂ ಬಿತ್ತೂ, 
ಎಷ್ಟು ಸಲ ಮುದ್ದಿಟ್ಟರೂ ಅ- 
ಸೃಷ್ಟು ಸಲ ಇನ್ನಿಷ್ಟು ಎನಿಸಿತು 
ಕಷ್ಟವಯ್ಯೋ! ಆದೆ ಹುಳುಗಳ ಅನಾ ಏನೆಂದು... 


ಇದುವೆ ಬಡನಿಯ ಭಾಗ್ಯಾ, ಭೋಗ್ಯಾ, 
ಎಂದು ಮನದಲಿ ತಿಳಿದು ನಾ ಬೇ 
ರೊಂದ ಬಯಸದೆ" ಆಗಲಕ್ಷಯ?' 
ಎಂದೆ--ನೀನೇ ನನ್ನ ಹೊನ್ನೋ ರನ್ನೂ ಆನನ, 


ಬಿಸಿಯುಸಿರ ತಳಮಳವೂ, ರುಳವೂ, 
ಪ್ರಳಯ ರುಂರುಫಾಸಿಲಕೆ ಸರಿದೊರೆ 
ಅಳುವ ಮೊಳಗಿನ ಕೂಡ ಬಿಸಿ-ನೀರ್‌ 
ಮಳೆಯು ಸುರಿದರು ತೆರೆಯಲಾರೆಯ ಕಣ್ಣಾ )__-ನನೆಂದು.... 


ತೆರವು ನನ್ನೀ ಕೈಯೂ, ಮೈಯೂ, 


ತೆರವು ತೊಡೆ, ತುಟ ತೆರವು, ನಾಲಗೆ 


ತೆರವು, ಕೆನಿ ಕಣ್‌ ತೆರವು, ಎದೆಯಿದು 
ತೆರವು ಬಾಲಾ! ಮನವೆ ಭಣಭಣ ಶೂನ್ಯಾ--ನಿನೆಂದು.... 


ಬರಿದು ನಿನ್ನೀ ಉಡುಪೂ, ತೊಡುಪೂ, 
ಬರಿದು ತೊಟ್ಟಿಲು, ಬರಿದು ಹಾಸಿಗೆ, 
ಬರಿದು ಅಂಗಳ, ಬರಿದು ಹಿತ್ತಲ್ಕು 
ಬರಿದು ಮನೆ, ತಡೆಯುನೆನೆ ರಣರಣವನ್ನಾ--ಏನೆಂದು.... 


೪೮ 


ಗಿಳಿಯು ಪಂಜರದೊಳಿಲ್ಲಾ 


ನಿನ್ನ ಪ್ರೀತಿಯ ಎತ್ತು, ಮತ್ತೂ, 
ಅತ್ತ ಚೆಂಡಿದು ಇತ್ತ ಬೊಗರೆಯು 
ಎತ್ತಿ ಕಣ್ಣನು ನೋಡಲಾಕೆನು 
ಎತ್ತ ನೋಡಿದರತ್ತ ಆಟದ ಚಿನ್ಹಾ--ಏನೆಂದು.... 


ಇದ್ದ ಕಣ್ಣನು ಕಳೆದೂ, ಸೆಳೆದು, 
ಕೈಯ ಕೋಲನು ಕೊಯ್ದು ಕಾಲನು 
ಮೆಯ್ಯಗೆಡಿಸಿದ ಮೇಲೆ ಬದುಕೇ | 
ಅಯ್ಯೊ ಡೈ ವವೆ | ಏನು ಮಾಡಲಿ ಮುನ್ನಾ ಏನೆಂದು... 


ಮಿಗುವ ತಾಪಕೆ ಕಾಯ್ದೂ, ಕಾಯ್ದೂ, 
ಕರಗಿ ಬಾಯಲಿ ಬಾಯನಿಕ್ಸುತ 
ಸುರಿದರೆಸ್ರ್ರೀ ಪ್ರಾಣ, ಕಂದಾ! 
ತಿರುಗಿ ಬಂದೀತೇನೊ ಜೀವವು ನಿನ್ನಾ--ಏನೆಂದು.... 


ಕಲ್ಪವೃಕ್ಷದ ಆಗಿಯೇ, ಚೆಗಿಯೇ, 
ದೊರೆಯದೀ ಚಂಡಾಳಿಯಾ ಹೊಲೆ- 
ನೆರಳಿನಲಿ ಇಂಬೆಂದು ಕಮರುತ 
ಮರಳಿ ತೆರಳಿದೆ ಸ್ಪರ್ಗಧಾಮಕೆ ನಿನ್ನಾ--ಏನೆಂದು.... 


ಕ್ಷೀಣವಾಯಿತು ಪುಣ್ಯಾ, ನನ್ನಾ, 
ಕಂದ ತೀರಿದೈ, ಈಗ ಸೇರಿದೆ 
ನಂದನವನ, ಹಾ! ಮತ್ತೆ ಎನ್ನುವೆ 
ಎಂದು ಪಡೆಯುವೆ ಕಂದನನು ನಿನ್ನನ್ನಾ--ಏನೆಂದು.... 


ಗರಿ 


ಗಿಳಿಯು ಪಂಜರದೊಳಿಲ್ಲಾ 


ಕರುಳಮಲ್ಲಿಗೆ ಹಬ್ಬೀ, ಕೊಬ್ಬೇ, 
ಚೆಂದ ನನೆಕೊನೆಯೇರುತಿರೆ ನಲ- 
ವಿಂದ ಕಳವಿಲಿ ಬಂದು ನೆರವಿನ 
ಹಂದರವ ಕೆಡಿಸುವದಿದೇನಿದು ಜೆನ್ನಾ ಏನೆಂದು.... 


ಎದೆಯ ತಿರುಮಲೆಯಿಂದಾ, ಬಂದಾ, 
ಹಾಲಗಂಗೆಗೆ ಕಣ್ಣ ನೀರಿನ 
ಕಾಲ್ಪೆ ಕೂಡಿತು. ಕ್ರೀರಸಾಗರ- 
ಲೀಲೆ ತಿಳಿವುದೆ! ತಾನೆ ಬಲ್ಲನು ತನ್ನಾ-ಏನೆಂದು.... 


ತನ್ನ ಕೂಸದು ಅಚ್ಚೂ, ಮೆಚ್ಚೂ, 
೪೨ 

ತಾಯಿ ತಾಯಿಗೆ ಇದ್ದು ಎಲ್ಲರ 

ತಾಯಿತಂದೇ ಚಿಗುರ ಚಿವುಟುನೆ; 


ಮಾಯೆ ಮಮತೆಯ ನಿನ್ನ ರೀತಿಯೆ ಭಿನ್ಮಾ--ಏನೆಂದು.... 


ಕರುಳ ಕಳವಿದು ಸರಿಯೇ, ಹರಿಯೇ, 
ನಾನ ದೊರೆಯದು ಎಂದು ವಂಚಿಸಿ 
ದೀನ ಮಾತೆಯ ನಿನ್ನ ನಾಟಕ 
ನೀನ ಬಲ್ಲೆಯೊ ಘನಕರುಣಸಂಪನ್ಮಾ--ಏನೆಂದು.... 


೪೯ 


೨೬. 4೩4೩೦೦೦೦೦೦೦ 


( ಕಡೆಯಿಲ್ಲದ ಕಡಲ ನಡುವೆ ಸ್ಥಿರಾ ಸನದಲ್ಲಿ ಭೂಮಿತಾಯಿಯು ಧ್ಯಾನ 
ಮುದೈಯಲ್ಲಿ ಕುಳಿತಿದ್ದಾಳೆ. ಅವಳ ಎಡದೊಡೆಯ ಮೇಲೆ ಭಾರತಿಯು ತನ್ನ 


ಮೊಗವನ್ನು ಬಲಗೈಯಿಂದ ಒರಗಿಸಿ ಎಡಗೈಯನ್ನೆತ್ತಿ ಹಾಡಿಹಾಡಿ ತನ್ನ ಪಾಡನ್ನು 


ತೋಡಿಕೊಳ್ಳುತ್ತಲಿದ್ದಾಳೆ. ಅವಳ ಸುತ್ತಲೂ ವಿವಿಧಾಕಾರದ ಕೊೋಟ್ಯಾವಧಿ 
ಪ್ರಾಣಿಗಳು ಅಸ್ತವ್ಯಸ್ತವಾಗಿ ಬಿದ್ದುಕೊಂಡಿವೆ. ) 


ಮಕ್ಕಳಿವರೇನಮ್ಮ? ಮಕ್ಸಳಿವರೇನಮ್ಮ 
ಮೂವತ್ತುಮೂರು ಕೋಟ? ಪಲ್ಲ 


ಮೂವತ್ತುಮೂರು ಕೋಟೀ, ಮೂವತ್ತುಮೂರು ಕೋಟೀ! 
ಮಕ್ಕಳಿವರೇನಮ್ಮ? ಮಕ್ಳಳಿವರೇನಮ್ಮ? 
ಮೂವತ್ತುಮೂರು ಕೋಟ! 
ನಾ ಹಡೆದ 
ಮೂವತ್ತುಮೂರು ಕೋಟ | ಅನುಪಲ್ಲ! 


(೧) 
ಮೂವತ್ತುಮೂರು ಕೋಟೀ, ಮೂನತ್ತುಮೂರು ಕೋಟೀ! 
ಬಯಕೆಗಳು ಬಸಿರುಗಳು ಹಡೆದದ್ದು ಹಿಂಗಿದ್ದು 
ಮೂವತ್ತುಮೂರು ಕೋಟಿ! 
ಸೂಲಗಳು 
ಮೂವತ್ತುಮೂರು ಕೋಟ !! 


(೨) 
ಹಲಕೆಲವು ಹುಳುಗಳೆನ್ಸಿ ! ಹಲಕೆಲವು ಕುರುಡು ಕುನ್ರಿ |! 
ಕೆಲಕೆಲವು ಹುಚ್ಚುಕುರಿ | ಕೆಲವು ಹೊಸಹೊಚ್ಚ ಮರಿ! 


೫೦ ಗರಿ 


ಗರಿ 


೩೩೦೦೦೦೦೦೦ 


ಗಂಡುತನಕೇಸೊ ಸೊನ್ನಿ! 
ಮೂವತ್ತುಮೂರು ಕೋಟಿ !! 


(೩) 
ಅತ್ತೊಂದು ಹತ್ತು ಕೋಟ! ಇತ್ತೊಂದು ಹತ್ತು ಕೋಟ! 
ಸೋದರರು ಇದ್ದರೂ ಆದರದ ನುಡಿ ಇಲ; 
ಅತ್ತಿತ್ತ ಹತ್ತು ಕೋಟೀ ! 
ಹೆಸರಿಗೇ 
ಮೂವತ್ತುಮೂರು ಕೋಟ !! 


(೪) 
ಬೀತ ನರಪೇತುಗಳಿರಾ ! ಬಾತಂಥ ಪ್ರೇತಗಳಿರಾ ! 
ಮಣ್ಣನ್ನು ಮುಕ್ಯುವಿರಿ, ಮಸಣದಲಿ ಬಿಕ್ಳುವಿರಿ ! 
ಹಾರಿರೋ ಜೊಳ್ಳುಗಳಿರಾ 
ಉಸಿರಿಡುವೆ, 
ಮೂವತ್ತುಮೂರು ಕೋಟ! 


(೫) 
ಸುಣ್ಣವನು ಸುರಿದ ಮೇಲೆ ಕಣ್ಣೀರನೆರೆಯೆ ಹಾಲೇ? 
ಬಣ್ಣ ಬಣ್ಣದ ಜೀವ ಕತಕತನೆ ಕುಡಿಯುವವು 
ಮನೆಯಾಯ್ತು ಮಲ್ಲಸಾಲೆ; 
ಇದು ಬದುಕೆ ? 
ಮೂವತ್ತುಮೂರು ಕೋಟ !! 


ತಿತ್ನಿರಿ೦ಿ೦೦೦೦೦ 


(೬) 
ಹಂಗಿನರಮನೆಯ ನರಕಾ-ತಂಗುನಿರಿ-ಇಹುದೆ ಮರುಕಾ ? 
ಹಿಡಿಬೆರಳ ಹಿಡಿಯಲ್ಲಿ ಅಡಿಯೆರಡರಡಿಯಲ್ಲಿ 
ಹೊರಳಿ ಒರಲುವಿರಿ ಅಕಬಾ! 
ಅಕಟಕಟ ! 
ಮೂವತ್ತುಮೂರು ಕೋಟ !! 


(೭) 
ಹಾಳರ್ಥ ಹೊಲೆಯರೆಂದೂ ಬೀಳರ್ಥ ಹೆಣ್ಣು ಎಂದೂ 
ಹೋಳು ಹೋಳಾಗಿಹುದು; ಆಳು ಬಾಳಾಗಿಹುದು 
ಏಳಿರೋ ಆಳಿರೆಂಬೇ- 
ಾಇಳಿರೋ 
ಮೂವತ್ತುಮೂರು ಕೋಟ! 


(೮) 
ಹಡೆದೊಡಲು ಬಂಜೆಯಾಯ್ತ್ಕೆ ? ಬಾಳಕ್ಕೊದಲೆ ಸಂಜೆಯಾಯ್ತಿ ? 
ಭಾರತಿಗೆ ' ತಲೆಭಾರ ಇರುವಳೆಂಬ ವಿಚಾರ- 

ಬಾಳ್ದಣ್ಣು ಗಿಂಜು ಆಯ್ಕೆ? 
ಬರಿ ಶೂನ್ಯ 
ಮೂವತ್ತುಮೂರು ಕೋಟ ! 


( 
ನನ್ನೆದೆಯ ಹಾಲನೆರಸೀ ನನ್ನೊಳಿಹ ಬೆಳಕ ಬೆರಸೀ, 
ವಜ್ರಜೀಹಿಗಳೆಂದೆ ಗೊನೆಮಿಂಚೊ ಎನೆ ಕಂಡೆ- 


ಗರಿ 


೩೩೦೦೦೦೦೦೦ 


ನಿಜಯವಿರಲೆಂದು ಹರಸೀ 
ಕಳುಹಿದೆನು 
ಮೂವತ್ತುಮೂರು ಕೋಟ | 


(೧೦) 
ಬಸುರಿನಲಿ ಪಡೆದುದೇನು? ಹೊರಗಿಲ್ಲಿ ಹಡೆದುದೇನು? 
ಅರಕೆ! ಬಡ ಒಡಲುಗಳು ಸೆರೆಮನೆಗಳಾದವೋ | 
ನನ್ನಳಲು ಕೇಳಡೇನೋ 
ಎಲೆಲೇ 
ಮೂವತ್ತುಮೂರು ಕೋಟ !! 


(೧೧) 
ಡಿಂಭಗಳನೊಡೆದು ಬನ್ನಿ! ಕಂಭಗಳನೊಡೆದು ಬನ್ನೀ! 
ಮೈಯಲ್ಲಿ ಮಡಗದಿರಿ ! ಮನದಲ್ಲಿ ಅಡಗದಿರಿ ! 
ತಾಯಿ ಇದೋ ಬಂದೆವೆಸ್ಪ್ರೀ ! 
ನಾ ಪಡೆದ 
ಮೂವತ್ತುಮೂರು ಕೋಟ! 


p> ೫೩ 


೫೪ 


೨೭. ನನ್ನ ಕಂದ 


ಮೊದ್ದು ಮೊಗದಲೆಲ್ಲ ಮುದ್ದೆ ಮುದ್ದೆ ಮಾಡಿ ಇಟ್ಟಿದೆ. 
ಪಾಹಿ ಕಣ್ಣನಂಜಿಗೊಂದು ಮದ್ದು ಕಪ್ಪುಬೊಟ್ಟಿನೆ 
ಕಪ್ಪು ಕುರುಳು ಒಪ್ಪವಿಡಿದು ದಟ್ಟವಾಗಿ ಬಳೆದಿವೆ- 
ಚೆನ್ನ ನಿನ್ನ ಭಾಗ್ಯದೆಣೆಗೆ ಬರುವ ಹಣೆಯ ಬಳಿಯಲಿ. 


ಕನ್ನ ಕೆನ್ನೆಗಳಲಿ ಅರುಣ ಕೆರಣ-ರಾಗ ಮೂಡಿದೆ, 
ಹವಳ-ತುಟಗಳೆಡೆಯೊಳೊಂದು ಪಾರಿಜಾತ ಹೊತಿದೆ. 
ಚಿಕ್ಸ ಪಾಪೆಗಳಲಿ ಚುಕ್ಕಿಯಂತೆ ಮಿಣುಕು ಮಿಣುಕುವಾ 
ಬೆಳಕು ಮಿಂಚು ಹೊಂಚು ಹಾಕಿಕೊಂಡ ತೆರದಲಿರುವದು. 


ಸುದ್ದ ಬಿದಿಗೆಯಂದಿನಿಂದ ಮುಂದೆ ಚಂದುಮಾಮನಾ 
ಚಿಂದದಂದದಂದ ಕಂಡೆ ಮೊಗದಲಿಂದು ಕಂದನಾ; 
ಚಂದುಮಾಮನಂದಗೆಡಿಪ ಕಂದು ಕುಂದು ಇಲ್ಲವು 


ನಿನ್ನ ಚೆನ್ನರೂಪು ಚೆನ್ನು ಇನ್ನು-ಮುನ್ನು ಎಂದಿಗೂ. 


ದಟ್ಟಿ ಅಡಿಯ ಪುಟ್ಟ ಕಾಲು ಮೇಲೆ ಬಟ್ಟ ತೊಡೆಗಳು 
ದಿಟ್ಟತನದ ಪಟ್ಟಿ ವಣೆಯು ಮಟ್ಟಸಾದ ಎದೆಯಿದು, 
ಮುಚ್ಚಿಕೊಂಡ ಮೆಚ್ಚುಬೆರಳು ಈಟು ಪಾಟು ಕೈಗಳು 
ಮಾಟಿ ಮಾಟ ಮಮತೆಯಾಟದೊಂದು ಗೊಂಬೆಯೆಂದೆನು. 


ಪರಸು ಮಣಿಯ ಬೆರಗುಗತೆಯು ಬರಿಯ ಸರಸನೆನಿಸಿತು, 
ಅವರ ವರದ ಕರದ ಪ್ರೇಮ-ಸ್ಪರ್ಶದಿಂದ ಇಂದಿಗೆ 

ನನ್ನ ಕಣ್ಣಮುಂದೆ ನನ್ನ ಮಣ್ಣೆ ಹೊನ್ನು ಆಯಿತು- 
ನನ್ನ ಚೆನ್ನ ನಿನ್ನ ಒರೆಯ ಚಿನ್ನ ದೊರೆಯದೆಂದಿಗೂ. 


ಗರಿ 


ನನ್ನ ಕಂದ 


ಮಿರುಗು ಮೈಯ ಮುಸುಗಲೊಂದು ಹರಕು ಬಟ್ಟೆ ಇಲ್ಲದೆ 
ತಿರುಕನಂತೆ ಮರುಗು ಮರುಕ ಹುಟ್ಟಿ ಸುತ್ತ ಇಲ್ಲಿಗೆ 

ಯಾವ ಜನುಮದೊಂದು ಗುರುತ ನೆನೆದು ಏನು ಕಾರಣ 
ಮುದ್ದು ಕಂದ, ಎತ್ತಣಿಂದ ಎಂತು ಇಂತು ಬಂದೆಯೊ? 


ಕಂದ, ನಮ್ಮ ಮನೆಯ ನಂದದೊಂದು ದೀಪವಾಗಿ ನೀ 
ಬೆಳಗು, ಬಾಳ್ಕು ಬಿದುಕನಾಳ್ಕು ಬಳ್ಳಿ ಪಳ್ಳಿ ಹೆಬ್ಬಲಿ 
ನನ್ನ ಹಾಲು ನಿನ್ನೊಳೊಂದು ಗಂಗೆಯಾಗಿ ಹರಿಯಲಿ 
ಎಂದು ನನ್ನ ಹೆಸುಳ ನಿನ್ನ ಹರುಷದಿಂದ ಹರಸುನೆ. 


೨೮. ಹಕ್ಕಿ ಹಾರುತಿದೆ ನೋಡಿದಿರಾ? 


ಇರುಳಿರುಳಳಿದು ದಿನ ದಿನ ಬೆಳಗೆ 
ಸುತ್ತುಮುತ್ತಲೂ ಮೇಲಕೆ ಕೆಳಗೆ 
ಗಾವುದ ಗಾವುದ ಗಾವುದ ಮುಂದೆ 
ಎವೆತೆರೆದಿಕ್ಟುವ ಹೊತ್ತಿನ ಒಳಗೆ 
ಹಕ್ಕಿ ಹಾರುತಿದೆ ನೋಡಿದಿರಾ? 


ಕರಿನರೆ ಬಣ್ಣದ ಪ್ರಚ್ಚಗಳುಂಟು 
ಬಿಳ-ಹೊಳೆ ಬಣ್ಣದ ಗರಿ-ಗರಿಯುಂಟು 
ಕೆನ್ನನ ಹೊನ್ನನ ಬಣ್ಣಿ-ಬಣ್ಣ ಗಳ 
ರೆಕ್ಕೆಗಳೆರಡೂ ಸಪಕ್ಸದಲುಂಟು 

ಹಕ್ಕಿ ಹಾರುತಿದೆ ನೋಡಿದಿರಾ? 


ನೀಲಮೇಘಮಂಡಲ-ಸಮ ಬಣ್ಣ ! 
ಮುಗಿಲಿಗೆ ರೆಕ್ಕೆಗಳೊಡೆದವೊ ಅಣ್ಣಾ ! 
ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು 
ಸೂರ್ಯ-ಚಂದ್ರರನು ಮಾಡಿದೆ ಕಣ್ಣಾ 
ಹಕ್ಕಿ ಹಾರುತಿದೆ ನೋಡಿದಿರಾ? 


ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ 
ಮಂಡಲ-ಗಿಂಡಲಗಳ ಗಡ ಮುಕ್ಕಿ 
ತೇಲಿಸಿ ಮುಳುಗಿಸಿ ಖಂಡ-ಖಂಡಗಳ 
ಸಾರ್ವಭೌಮರಾ ನೆತ್ತಿಯ ಕುಕ್ಕಿ 
ಹಕ್ಕಿ ಹಾರುತಿದೆ ನೋಡಿದಿರಾ? 


ಗರಿ 


ಹಕ್ಕಿ ಹಾರುತಿದೆ ನೋಡಿದಿರಾ ? 


ಯುಗ-ಯುಗಗಳ ಹಣೆಬರಹವ ಒರಸಿ 
ಮನ್ವಂತರಗಳ ಭಾಗ್ಯವ ತೆರೆಸಿ 
ರೆಕ್ಕೆಯ ಬೀಸುತ ಜೀತನೆಗೊಳಿಸಿ 
ಹೊಸಗಾಲದ ಹೆಸುಮಕ್ಕಳ ಹರಸಿ 
ಹಕ್ಕಿ ಹಾರುತಿದೆ ನೋಡಿದಿರಾ ? 


ಬೆಳ್ಳಿ ಯ ಹಳ್ಳಿಯ ಮೇರೆಯ ಮೀರಿ 
ತಿಂಗಳಿನೂರಿನ ನೀರನು ಹೀರಿ 
ಆಡಲು ಹಾಡಲು ತಾ ಹಾರಾಡಲು 
ಮಂಗಳಲೋಕದ ಅಂಗಳಕೇರಿ 
ಹಕ್ಕಿ ಹಾರುತಿದೆ ನೋಡಿದಿರಾ? 


ಮುಟ್ಟಿವೆ ದಿಗ್ಮಂಡಲಗಳ ಅಂಚ 
ಆಚೆಗೆ ಚಾಚಿದೆ ತನ್ನಯ ಚುಂಚ 
ಬ್ರಹ್ಮಾಂಡಗಳನು ಒಡೆಯಲು ಎಂದೊ 
ಬಲ್ಲರು ಯಾರಾ ಹಾಕಿದ ಹೊಂಚ 
ಹಕ್ಳಿ ಹಾರುತಿದೆ ನೋಡಿದಿರಾ? 


pd 


೨೯. ತುತ್ತಿನ ಚೀಲ 


೧ 
ಅನ್ನಬ್ರಹ್ಮದ 
ದೇಗುಲದಲ್ಲಿ 
ಬೆಳಗೂ ಬೈಗೂ 
ಛಿಳಿ ಛಿಟಿ ಬೆಂಕಿ 
ಡೊಂಬರ ಪೂಜೆಯು, 
ಕಾಗೆಯ ಮಂತ್ರ, 
ಗಾಳಿಯ ಎಡೆಯ್ಯು 
ಬೊಬ್ಸೆಯ ಗಂಟಿ 
ಅನ್ನಬ್ರಹ್ಮದ 
ದೇಗುಲದಲ್ಲಿ ! 


೨ 

ಇದಬ್ರಹ್ಮದ 
ಕಗ್ಗವಿಯಕ್ಲಿ 
ಮೌನದ ವೀಣೆಗೆ 
ಕರುಳಿನ ತಂತಿ, 
ಮಿಡಿದೂ ಮಿಡಿದೂ 
ಮುರಿದವು ಬೆರಳು. 
ಮಿಡುಕೇ ಮಿಡುಕೀ 
ನೊಂದಿತು ಎದೆಯು 
ನಾದಬ್ರಹ್ಮದ 
ಕಗ್ಗವಿಯಲ್ಲಿ | 


ಗರಿ 


ಗರಿ 


ತುತ್ತಿನ ಚೀಲ 


೨. 
ಶಬ್ದ ಬ್ರಹ್ಮದ 
ಗುಮ್ಮಟಿದಲ್ಲಿ 
ಹೆಗಲೂ ಇರುಳೂ 
ವೇದದ ವಾದ, 
ಪಾಪವುಣ್ಯಗಳ 
ಜಾಳಿಗೆಯಲ್ಲಿ 
ನೇತಿದೆ ಜೋತಿದೆ 
ಜೀವದ ಜೇಡ 
ಶಬ್ದ ಬ್ರಹ್ಮದ 
ಗುಮ್ಮಟದಲ್ಲಿ | 


ಛ 
ದೈವುಳ್ಳವರಿಗೆ 
ದಯವೇ ಇಲ್ಲ! 
ತಿತ್ಲಿರಿ ತುಂಬಿದೆ 
ಕೂಳಿನ ಕೋಟಿ! 
ಬಿಡುಗಣ್ಣವರಿಗೆ 
ಕಾಣುವದಿಲ್ಲ 
ಅಮೃತದ ತೇಗಿನ 
ಮದವಂತಹದು | 
ಹಸಿದವ ಬಲ್ಲ 
ಹಸಿವೆಯ ಶೂಲಿ ! 


ರ್ಜ 


೬೦ 


ತುತ್ತಿನ ಚೀಲ 


೫ 


ಶಿವಾ ಶಿವಾ ಹೇ 

ಶಿವ ಮಾದೇವಾ | 
ಅತ್ತಿತು ಕೂಗಿತು 
ಚೀರಿತು ಜೀವ 
ಬಾಯಂಗಳದಲಿ 
ಹುಟ್ಟಿದ ಮಾತು 
ಮುಗಿಲಿನ ಕಿವಿಯನು 
ಮುಟ್ಟಲೆ ಇಲ್ಲ; 
ಹಾಡುವ ಸಭೆಯಲಿ 
ನರಳುವದುಂಟಿ ? 


೬ 


ಕಿಕ್ಕಿರಿ ತುಂಬಿದೆ 
ಭೂಮಿಯ ಕಣಜ 
ಕಕ್ಕಸಬಡುತಿದೆ 
ಬೊಕ್ಕ ಸದೊಡಲು 
ಬಾಳಿಗಿಂತಲೂ 
ಕೂಳೇ ಮೇಲೊ ? 
ಬರಿದೋ ಬರಿದು 
ತೆರವೋ ತೆರವೂ 
ಬಡವರ ಬಗ್ಗರ 
ತುತ್ತಿನ ಚೀಲಾ. 


ಗಿರಿ 


ತುತ್ತಿನ ಚೀಲ 


೭ 


ದೇವರದೊಂದು 
ಗೋರಿಯ ಕಟ್ಟಿ, 
ಧರ್ಮದ ಧೂಪಕೆ 
ಬೆಂಕಿಯನಿಕ್ಕಿ, 
ಗಣಗಣ ಬಾರಿಸಿ 
ಪ್ರಾಣದ ಗಂಟೆಯ, 
ಸಾವಿನ ನೋವಿಗೆ 
ಕಲಮಲವೆದ್ದು 
ನೆಲವನ್ನೆಲ್ಲಾ 
ತುತ್ತುವೆನೆಂದು 
ಗದರುತ್ತಿಹುದು- 
ಗರ್ಜಿಸುತಿಹುದು- 
ಬಡವರ ಬಗ್ಗರ 
ತುತ್ತಿನ ಚೀಲದ 
ಒಳಗಿನ ಒಳಗಿನ 
ಒಳದನಿಯೊಂದು ! 


೬೨ 


ತಿ೦. ನಗೀನವಿಲು 


ನಾರೀ ನಿನ್ನ ಮಾರೀಮ್ಯಾಗ 
ನಗೀನವಿಲು ಆಡತಿತ್ತ 
ಆಡತಿತ್ತ ಓಡತಿತ್ತ 

ಮುಗಿಲ ಕಡೆಗೆ ನೋಡತಿತ್ತ. 


ಮಿನ ಮಿನ ಮಿನ ಮಿಂಚತಿತ್ತ 
ಮೂಡತಿತ್ತ ಮುಳುಗತಿತ್ತ 
ಮುಳುಗತಿತ್ತ ತೊಳಗತಿತ್ತ 
ನೆಲಾ ಜಲಾ ಬೆಳಗತಿತ್ತ. 


ಕಣಿ ನ್ಯಾಗ ಬಣದ ನೋಟ 
ಣಾ ₹ಾ 

ತಕತಕ ಕುಣಿದಾಡತಿತ್ತ 

ಕುಣೀತಿತ್ತ ಮಣೀತಿತ್ತ 

ಒನಸಫಿಲೆ ಒನದಾಡತಿತ್ತ. 


ಮನದ ಮಾಮರದ ಕೊನಿಗೆ 
ಕೋಕೆಲೊಂದು ಕೂಡತಿತ್ತ 
ಕೂಡತಿತ್ಮ ಹಾಡ ಬಿಟ್ಟು 
ಬರೇ ನಿನ್ನ ನೋಡತಿತ್ತ. 


ಒಂದು ಜೀವಾ ನೊಂದುಕೊಂಡು 
ಹಗಲಿರುಳು ಮಿಡುಕಾಡತಿತ್ತ 
ಮಿಡುಕತಿತ್ತ ತೊಡಕತಿತ್ತ 
ಏನೋ ಒಂದ ಹುಡುಕತಿತ್ತ. 


ಗರಿ 


ಗರಿ 


ನಗೀನನಿಲು 


ಕಣ್ಣೀರಿನ ಮಳೆಯಂ ಕೂಡ 
ತನ್ನ ದುಃಖ ತೋಡತಿತ್ತ 
ತೋಡತಿತ್ತ ಬೇಡತಿತ್ತ$ 
ದೊರಕದಕ್ಕ ಬಾಡತಿತ್ತ. 


೬ತ್ತಿ 


೬೪ 


ತಿ೧. ರಾಗರತಿ 


ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ 
--ಆಗ-ಸಂಜೆಯಾಗಿತ್ತ; 

ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ€ 
ಗಾಳಿಗೆ ಮೇಲಕ್ಕೆದ್ದಿ ತ್ತ6. 


ಬಿದಿಗಿ ಚಂದ್ರನಾ ಚಜೊಗಚೀ-ನಗಿ-ಹೂ ಮೆಲ್ಲಗ ಮೂಡಿತ್ತಃ 
ಮ್ಯಾಲಕ ಬೆಳ್ಳಿನ ಕೂಡಿತ್ತ; 

ಇರುಳ ಹೆರಳಿನಾ ಅರಳಮಲ್ಲಿಗೀ ಜಾಳಿಗಿ ಹಾಂಗಿತ್ತ 
ಸೂಸ್ಯಾವ ಚಿಕ್ಕಿ ಅತ್ತಿತ್ತ. 


ಬೊಗಸಿಗಣ್ಣಿನಾ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ 
ತಿರುಗಿ ಮನೀಗೆ ಸಾಗಿತ್ತ; 

ಕಾಮಿ ಬೆಕ್ಕಿನ್ಹಾಂಗ ಭಾಂನೀ ಹಾದಿ ಕಾಲಾಗ ಸುಳಿತಿತ್ತ$ 
ಎರಗಿ ಹಿಂದಕ್ಕುಳಿತಿತ್ತ. 


ಮಳ್ಳಗಾಳಿ-ಸುಳಿ ಕಳ್ಳ ಕೈಲೆ ಸೆರಗನು ಹಿಡಿದಿತ್ತ 
ಮತಮತ ಬೆರಗಿಲೆ ಬಿಡತಿತ್ತ; 
ಒಂದ ಮನದ ಗಿಣಿ ಹಿಂದ ನೆಳ್ಳಿಗೆ ಬೆನ್ನಿಲೆ ಬರತಿತ್ತ 


ತನ್ನ ಮೈಮರ ಮರೆತಿತ್ತ. 


ಗರಿ 


ಇತ್ತು 


ಗರಿ 


೩೨. ನರಬಲಿ 


೧ 
ಬಲಗಾಲಲಿ ಬಿಡುಗಡೆಯನು ಮೆಟ್ಟಿ-ನಿಂತಿಹೆ ಎಲೆ ಕಾಳಿ! 
ನಿನ್ನೆಡಗಾಲನು ನೆಕ್ಕುತಲಿಹುದು-ಶ್ವಾನಸೂಕರಾಳಿ ! 
ಭಯದಾಯಕ ಬಲಗೈಯನು ಚಾಚಿಹೆ ! 

ಶಾಪವ ಕೊಡಲೆಡಗೈಯನು ಎತ್ತಿಹೆ ಎಲೆಲೆ ರುದ್ರಕಾಳಿ! 
ಮುಂದಿ ಬೀಸಿ ದುಃಶಾಸನ ಪಾಶವ 

ಹಿಂದಿರಿಸಿಹೆ ದುರ್ಯೋಧನಾಂಕುಶವ ಅಹಹ ಮಹಾಕಾಳಿ ! 
ಮುಸುಕಿತು ಮುಸುಕಿತು ಮುಸುಕಿತು ನೋಡೇ 

ನಿನ್ನ ಹೊಟ್ಟೆಯುರಿಯಿಂದಲೆದ್ದ ಹೊಗೆಯಿಂದ ನಿನ್ನಮೈಯು 
ಎಸೆವುದು ಎಸೆವುದು ಎಸೆವುದು ನೋಡೇ 

ದಿಗಿಲುಗೊಳಿಸಿ ಭುಗಿಲೆಂದು ಎದ್ದಮೊಗದಲ್ಲಿ ಬಿಸಿಲ ಬೇಗೆ ! 
ಎದ್ದೆ ಎದ್ದೆ ನೀನಿದ್ದೆ ! 

ಜೀವ ಕಿನ್ನುವಾ ಹಸಿವೆ ಮತ್ತೆ ಆ ನೆತ್ತರನೀರಡಿಕ 

ಮೈಯ ತಾಳಿ ನೆಲದೆದೆಯ ಸೀಳಿ 

ಎದ್ದಂತೆ ಪ್ರಳಯಕಾಳಿ ! 


ನಾಳಿನ ಬಲಿಗಳ ಗೋಳನು ಊಹಿಸೆ 


ದ್‌ ಮ ಕ 
ನಿನ್ನ ನಿನ್ನ ಆ ಉದ್ದ ಕೆನಿಗಳೂ ತಾನೇ ಬತ್ತಿದವು ! 
ಮುಂದಿನ ಸಾವಿನ ಗೊಂದಲ ಕಲ್ಪಿಸಿ 
ನಿನ್ನ ನಿನ್ನ ಆ ಬಿರಿಗಣ್ಣುಗಳನು ನೀನೆ ಕಿತ್ತುಕೊಂಡೆ ! 
ಆರುವೆ ಎಂದು? ಎಂದು ಅರುವೆ? 
ನೆಲದಗಲಕೆ ಮುಗಿಲುದ್ದಕೆ ಹೊತ್ತಿಹ ಎಲೆಲೆ ಬಂಜೆ ಬೆಂಕಿ ! 
ಪ್ರಳಯಕಾಳಿ ವಿ ರುದ್ರಕಾಳಿ ಎಲೆ ಎಲೆಲೆ ಹುಹಾಂಕಾಳಿ | 


೬೫% 


ನರಬಲಿ 


3 


ನಿಂದಿಹರಿದೊ ಇಗೊ ! 

ಎಕ್ಸಡ ಮೆಟ್ಟಿಹ ಎಕ್ಟಲ ಬಂಟರು 
ಉಕ್ಕಡ ಗಾತ್ರದ ಉಕ್ಕಡದವರು 
ಕಕ್ಸಡ ಹೊತ್ತಿಸಿ ಕಣ್ಣುಗಳಲ್ಲಿ 
ಮಾಡಿಸೆ ಕೆನ್ನೀರ್‌ ಜಳಕವನು 

ಏರಿಸೆ ರುಂಡದ ಹೂವುಗಳ 

ಹಾಕಲು ಮದ್ದಿನ ಧೂಪನನು 
ಬಾರಿಸೆ ಗುಂಡಿನ ಗಂಟೆಗಳ 

ಬಂದಿತು ಬಂದಿತು ನೈವೇದ್ಯ 

ನೀತಿಯ ಭೂತವೆ ಹೊರಡಿಲ್ಲಿಂದ 
ದಯೆಯ ದೆವ್ವವೇ ನೀ ಹೊರಡು 
ಕರುಳಿನ ಮರುಳೇ ಓಡಿಲ್ಲಿಂದ 
ನ್ಯಾಯರಾಕ್ಷಸನೆ ನೀನೋಡು 
ಬಲಗಾಲ್‌ ಬುಡದಿಂ ಬಿಡುಗಡೆ ಬಿಡಿಸಲು 
ನರಬಲಿಯೇ ಬೇಕು! 

ಇದುವೇ ಕಾಳಿಯ ಪೂಜೆಯು ಶುದ್ಧ ! 
ಇದಕ್ಕೆ ಹುಂಬರು ಎಂಬರು ಯುದ್ಧ 


೩ 
ಮುಖಪ್ಸಿನ ತಾಯ್ಗಳೆ, ಹೊಟ್ಟೆಯ ಡೊಳ್ಳ 
ಮುದಿ ತಂಬೆಗಳ್ಳ, ಕೈ ಕ್ಸ ತಾಳ 
ಬಡೆಯಿರಿ ಬಾರಿಸಿರಿ ! 
ಚಿಕ್ಕ ಮಕ್ಕಳೇ, ಚೀರು ಸನಾದಿಯ 


nt 


ನರಬಲಿ 


ಅಕ್ಬತಂಗಿಯರೆ, ಅಳಿಲಿನ ಕೊಳಲ 

ಊದಿರಿ ಉಸಿರಿಸಿರಿ ! 

ಮಂಡೆ ಮೋಚಿದಾ ಹೆಂಡಿರ ದಂಡೇ 

ವಿವಿಧಾಲಾಪ ಪ್ರಚಂಡ ಪ್ರಲಾಪದ 

ಓಲಗ ಬಾಜಿಸಿರಿ! 

ಬೊಬ್ಬಯ ಕುಟ್ಟಿಲೆ ಕರುಣಿಗಳರಸೇ ! 
ಮಾನವನೆಂಬುವ ನಿನ್ನೀ ಕುನ್ರಿಯು ಮಾಡಿದ ಮ 
ತಕೆ,? 


ಇಂತಹ ಪಾನಿಯ ಲೋಭಿಯ ಕೋಪಿಯ ಹುಟ್ಟಿಸಿದೇತಕ್ಟ : 


ಛ 

by ಮುಕ್ಪಣ್ಣನ ಆ ಮೂರು ಕಣ್ಣುಗಳು 
ಕುರುಡೇ ಕುರುಡೀ ? 
ಭೂ-ಶ್ರೀಸತಿಯಾ ನಾಲ್ಕೂ ಕೈಗಳೂ 
ಮೊಂಡೀ ಮೊಂಡೇ? 
ವೇದವುಸಿರಿದರ ನಾಲ್ಕೂ ಮುಖಗಳು 
ಮೂಕೇ ಮೂಕೇ? 
ಅಮರರೆಂಬುವರು ಕೊಳೆಯದ ಹೊಣ ಗಳೂ? 
ಮುಚ್ಚದ ಕಣ್ಗಳು ಮುಚ್ಚಿದ ಕಣ್ಣಳೂ?? 
ಏನಿದು ಏನಿದು ಏನನ್ಯಾಯ? 

ಇಂತಂ ಪಾಪಂ ಒಳಿತೋ ಒಳಿತು 
ದೇವಿಯ ಪೂಜೆಗೆ ಹೆಸರಿಡಬೇಕೇ? 
ಇಂತಹದೆಂದದು ತಾ ಕೆಡಬೇಕೇ? 
ನೆತ್ತರ ಹೇಡಿಯೆ ಮುಚ್ಚೆಲೆ ಬಾಯ! 
ಬಲಗಾಲ್‌ ಬುಡದಿಂ ಬಿಡುಗಡೆ ಬಿಡಿಸಲು 
ನರಬಲಿಯೇ ಬೇಕು! 


ನರಬಲಿ 


ಇದುವೇ ಕಾಳಿಯ ಪೂಜೆಯು ಶುದ್ಧ ! 
ಇದಕ್ಕೆ ಹೂಂಬರು ಎಂಬರು ಯುದ್ಧ | 


೫ 


ಬಲವೆಂಬುದು ಇದು ಬೆವರಿನ ಬಳ್ಳಿ 
ಕಾಳಗವೆಂಬುದು ನೆತ್ತರ ಹೂವು 

ಬಿಡುಗಡೆಯೆಂಬುದು ಸಾವಿನ ಹಣ್ಣು 

ಇನ್ನೂ ಇನ್ನೂ ಇನ್ನೂ ಇನ್ನೂ 

ಸಂಚಮರಾದಿ$ ಪಂಚವರ್ಣವೇ 

ಪುಟಸು ಪಾಂಚಜನ್ಯ 

ಭೂಮಿತಾಯಿಯೇ ಜ್ವಾಲಾಮುಖದಿಂದೂದು ಶಂಖವನ್ನು 
ನಿಲ್ಲಲಿ ನಟರಾಜನ ನಾಟ್ಯ 

ಭಂಗಪಡೆಯಲಿ$ ಬ್ರಹ್ಮಸಮಾಧಿ 

ಹೋಗಲಿ ಹಾಲಿನ ಕಡಲಲಿ ಮಲಗಿದ 

ದೇವನ ನಿದ್ದೆಯು ಹಾಳಾಗಿ! 

ನೋಡಲಿ ನೋಡಲಿ ನೋಡಲಿ ಅವರು 

ಮೂವರು ಕೂಡಿ, ರಚಿಸಿದ ಮೂರಾಬಟ್ಟಿಯ ನಾಟಕವ ! 
ಬಲಗಾಲ್‌ ಬುಡದಿಂ ಬಿಡುಗಡೆ ಬಿಡಿಸಲು 

ನರಬಲಿಯೇ ಬೇಕು ! 

ಇದುವೇ ಕಾಳಿಯ ಪೂಜೆಯು ಶುದ್ಧ 

ಇದಕ್ಕೆ ಹುಂಬರು ಎಂಬರು ಯುದ್ಧ 


೬ 


“ ಏನಿದು ಏನಿದು ಏನಿದು” ಎಂದು 
ದೇವರ ಜಂಗುಳಿ ಕೆರಿಚುವದೇಕ ? 


nt 


ಗರಿ 


ನರಬಲಿ 


ಇದು ಮಾನವತೆಯು ಮೊಳಗುವ ಕಾಲ! 
ನಾಗರಿಕತೆಯು ಬೆಳಗುವ ಕಾಲ 
ಕ್ರೈಸ್ತನ ಬೋಧೆಯು ಉಬ್ಬಿಹ ಕಾಲ 
ಬಿಳಿಭಾಯೆಯು ತಾ ಹೆಬ್ಬಿಹ ಕಾಲ! 
ಜೀವದಯಾ ಸಂಘದ ಸುಳಿಗಾಲ ! 
ಹಿಂಸೆಯ ಕ್ರೌರ್ಯಕೆ ಇದು ಅಳಿಗಾಲ | 
ಶಾಂತಿಪುರಾಣವ ಹೇಳುವ ಕಾಲ! 
ಬುದ್ದ ಚರಿತೆಯನು ಕೇಳುವ ಕಾಲ ! 
ಕೋಳಿಯ ಕೊಯ್ದರೆ ಕೆರಳುವಗುಂಟು 
ಕುರಿಯನು ಕೊಂದರೆ ಕೇಳುವರುಂಟು 
ಕೋಣನ ಕಡಿದರು ಕಾಯುವರುಂಟು 
ಗುಬ್ಬಿ ಮಾನವನ, 

ಕೊಯ್ದರು, ಕೊಂದರು, ಕಡಿಹರು ಏನು? 
ಕೂಂದನು ಅತನು ತನ್ನನೆ ತಾನು 
ಸ್ವಾರ್ಥಶ್ಯಾಗವಿದಾತ್ಮಾಕುತಿಯಿದು 
ನರಬಲಿ ನರಮೇಧವು ಕೇಳು 
ಅಶ್ಚಮೇಧಕೂ ಸರಿಮೇಲು 

ಇದುವೆ ಕಾಳಿಯ ಪೂಜೆಯು ಶುದ ! 
ಇದಕೇ ಹುಂಬರು ಎಂಬರು ಯುದ್ಧ 


೬೯ 


[೨ 
© 


೩4. ಹುದುಗಲಾರದ ದುಃಖ 


ಹುದುಗಲಾರದ ದುಃಖ ಹುಗಿದಿರಿಸಿ ನಗೆಯಲ್ಲಿ 
ನಸುನಗುತ ಬಂದೆ ಇದಿರು; 

ಇನಿತು ತಿಳಿಯದ ಮೂಢನೆಂದು ಬಗೆದೆಯೆ ನನ್ನ 
ಇದು ಯಾವ ಊರ ಚದುರು? 


ವವಳು ನಿ 
ನಾನದನೆ ಬಯಸು NR 
ಎನಿ 


ಗ bse ಭು 
ನಾನೆದೆಯ ಕಟುಕನೇ 


ನು? 


ಮುಗುಳುನಗೆಯರಳಿಸುತ ಕರಿಯಾಲಿ ಹೊರಳಿಸುತ 
ಖ ಮೆರೆಸಬಹುದೆ? 

ು ಹುಗಿದು ತಾಜಮಹಲನು ಕಟ್ಟಿ 
ನಿಜದುಃಖ ಮರೆಸಬಹುದೆ? 


ಎಲೆಲೆ ಜೀವದ ಗೆಳತಿ ! ನನ್ನೆದೆಯ ಗುಡಿಯಲ್ಲಿ 
ನೀನು ಅಟಿಮಟಸುತಿರಲು 

ನಿನ್ನ br ಸುಖದ ಹೂವೆಂದು ತಿಳಿಯಲಿ ಹೇಗೆ 
೨ಂತಿಂತು ನಟಿಸುತಿರಲು ? 


ಗರಿ 


ಗರಿ 


೩೪. ಚಿಂತೆ 


೧ 


“ ಮೊಗದಲ್ಲಿ ಬಲು ದ್ಫೆನ್ಯ 
ಎದೆಯಲ್ಲಿ ಬರಿ ಶೂನ್ಯ 

ಚಿತೆಯೆ ಮೈದಾಳಿತೆಂಬಂತಿದಾರೆ ? 
ಕಣ್ಣು ಕತ್ತಲೆಗೂಡು 

ಹಣೆಯು ಮಸಣದ ಬೀಡು 


ಬಹಳು-ಬರುವಂತೆ ಗತಯುಗದ ತಾರೆ: 


೨ 
ಮೈಗೆ ಮಂಜಿನ ಮುಸುಕು 


ದಾಸಿ ಸಿಸಿರದ ನಸುಕು 


ಬಿರುಸಿನೊಲು ಬಿಗಿದಿಹಳು ಅರಸುಕನ್ನೆ! 


ಉರಿಯ ಸೀರೆಯನುಟ್ಟಿ 
ಬೆಂಕಿಗುಪ್ರಸ ತೊಟ್ಟ 
ಧೀರೆ ಗಂಭೀರೆ ನೀನಾರೆ ಅನ್ಯ? 


6 
ಎ 


“ಹುಚ್ಚಿ ಊರ್ವಸಿಯಲ್ಲ 

೪೨ ೧೧ 
ತುಚ್ಛಿ ರಂಭಯು ಅಲ್ಲ 
ಆ ಮರಳಿ ಮೇನಕೆಯ ಛಾಯೆಯಿಲ್ಲ 
ತವಸಿಯನೊ ಅರಸನನೊ 
ನಿರಸನನೊ ಸರಸನನೊ 
ನೀನಾರನಾರಿಸುವೆ? ಆವ ನಲ್ಲ?” 


೩೦ 


೩೨ 


ಚಿಂತೆ 


ಳ್ಳ 


“ ಉಚ್ಚ ನೀಚರದೆಂಬ 

ಭೇದಭಾವವ ಕಾಂಬ 

ಸುರರ ಸೂಳೆಯು ಅಲ್ಲ. ಮಕತೆಗೆ ಮನೆಗೆ 
ಯಾವ ಬಡವನೆ ಇರಲಿ, 

ಮತ್ತೆ ಬಲ್ಲಿದನಿರಲಿ, 

ಎಲ್ಲರಲ್ಲಿಯು ಸಮನೆ ಪುಮತೆ ನನಗೆ. 


೫ 
೬ ನನಗೆ ಸಾವಿರ ದಾರಿ 
ರೆಕ್ಕೆಯಿಲ್ಲದೆ ಹಾರಿ 
ಎಲ್ಲರೆದೆಯನು ಸೇರಿ ಟೊಣೆಯುತಿಹೆನು 
ಜಗದ ಜೀನಿಗಳುರವು 
ನನ್ನ ಅಂತಃಪುರವು 
ಅಲ್ಲಿ ಸೂಜೆಗಳಿಂದ ಹೆಣೆಯುತಿಹೆನು. 


೬ 
“ನನ್ನ ಕುರುಳುಗಳಲ್ಲಿ 
ಜನರ ಕರುಳುಗಳನ್ನು 
ಹುರಿಗೊಳಿಸಿ ಹಗ್ಗಗಳ ಹೊಸೆಯುತಿಹೆನು; 
ಆ ಹಗ್ಗಗಳ ಮಾಲೆ- 
ಗಳ ಸಾಲುಗಳ ಸಾಲೆ 
ಧರಿಸಿ ಕೊರಳಲಿ ಜಗಕೆ ಎಸೆಯುತಿಹೆನು. ” 


ಗರಿ 


ಚಿಂತೆ 


೭ 
ತುಟಿಯಲ್ಲಿ ನಗೆಯ ಹೆಣ- 
ವೆಂಬಂದದೊಂದು ಕಣ 
ಮಾತ್ರ ನಗೆಬಗೆಯು ಮಿಸುಕಾಡುತಿತ್ತು; 
ಅವಳುಸಿರು ತಣ್ಣೂದಿ- 
ಯನ್ನು ಎತ್ತಲು ಊದಿ 
ಮೃತ್ಯುವಿನ ಮುಂಗೆಲಸ ಮಾಡುತಿತ್ತು ! 


೮ 


ಆ ತ್ರಿಶಂಕುಸ್ಟರ್ಗ- 

ದಿಂದ ಬಂದೆಯೆ ಅಗ್ಗ- 

ದಪ್ಸರೆಯೆ ನೀ ಬೀದಿ-ಬಸನಿಯಾಗಿ ! 
ಹೇ ಸ್ವಯಂವರ ಧನ್ಯ! 

ಎಲೆ ಚಿರಂತನ ಕನ್ಯ [ 

ವರಿಸನಾರೂ ನಿನ್ನ ತಾನೆಯಾಗಿ. 


ಹತ್ತಿ 
೧೦ 


೭೪ 


೩೫, ಹೂ 


ಚಂದಿರನ ಮೂಡಿಸಲು 
ಮನದಲ್ಲಿ ನೆನೆಯುತಿರೆ 
ಮೊಳೆತ ಚಂದದ ನನೆಯ ಮುಂಗುರಹ ಪಡೆದ 


ಬ್ರಹ್ಮನೆ ಸಮಾಧಿಯಳಿ 
ಒಲವಿನಲಿ ನಲಿವಿನಲಿ 
ಜೆಲುವಿನಾ ಕಾಣಿಕೆಗೆ "ಹೂ ಎಂದು ಎಂದ. 


ಆ ಚೆಲುವನಾ ಒಲವ- 
ನಾ ನಲಿವನೆಲ್ಲೆಲ್ಲು 
ಕಣ್ಣಾರೆ ಮನವಾರಲೇೇದು ಹೊರ ಹಡೆನ. 


"ಹೂ? ಎಂಬ ಮನದುಸಿರೆ 
ನೆಲದ ಬಸಿರಲಿ ಮೊಳೆದು 
ಮಣ್ಣಿನಾ ಮಾಸದಲಿ ಮಾಸದಲೆ ಬಳೆದು; 


ತಂಗಾಳಿಯೊಡ ಬಂದ 
ಮುಂಗಾರ ಮಳೆಗೆದ್ದು 
ಗಿಡೆಬಳ್ಳಿಗಳ ಕೊನೆಗೆ ರೂಪವನು ತಳೆದು; 


ನನೆಯಾಗಿ ಮೊನೆಯಾಗಿ 
ಮುಗುಳಾಗಿ ಅರಳಾಗಿ 
" ಪಃ? ಎಂದು ಬಿಟ್ಟುಸಿರೆ ತಾನೆ ಹೆಸರಾಯ್ತು. 


ಗರಿ 


ಹೂ 


ಒಂದರೊಲು ಒಂದಿಲ್ಲ 
ಒಂದರೊಳು ಕುಂದಿಲ್ಲ 
ಒಂದೊಂದು ಅಂದವೂ ತನತನಗೆ ಜೆಂದ; 


ಚೆಂದಕ್ಕೆ ಒಂದೆ ಮ್ಳ 
ಸಾಲದೆಂಬಂತೆ ನೂ 


ರೊಂದು ಮೈ ದಾಳಿ ಕುಣಿಯುಷದು ಸ್ವಚ್ಛಂದ. 


ಹೂವೆ ಚಂದಕೆ ಅರಸ 
ಚಿಂದದೊಳು ಇದು ಸರಸ 


ಇದುವೆ ಜೆಂದದ ಗುಡಿಯ ಗೋಪುರಕೆ ಕಳಸ. 


ಇದುವೆ ಚೆಂದದ ಕುಸುರು 
ನರುಗಂಪು ಇದರುಸಿರು 


ಇದಕೆ "ಹೂ ಎಂಬ ಹಗುರಾದ ಸವಿಹೆಸರು. 


೩೫ 


೭೬ 


೩೬. ಬಾಳ ಕರವಾಳ 


ಇದೊ ಬಾಳ- 
ಕರವಾಳ 
ಎಂಟು ಎದೆಯ 
ಬಂಟ ಬಡವ 
ಇದನು ಅವನು 
ಎಂತು ಹಿಡಿವ)? 
ಇದರ ಇದಿರು 
ಮಿಂಚು ಹಿಂಚು; 
ಇದರ ನುಡಿಗೆ 
ಸಿಡಿಲು ಸಡಿಲು; 
ಗುಡುಗು ನಡುಗು 
ಇದರ ಬದಿಗೆ ; 
ರಾಮಚಾಪ 
ಏನು ಪಾಪ ! 
ಇದರ ದೊರೆಯೆ ? 
ನರನ ಬಿಲ್ಲು 
ಇದಕೆ ಹುಲ್ಲು 
ಇದರ ಸರಿಯೆ? 
xk ಶ್ಯ 
ಗಂಡುಗಣ್ಣ 
ಕುಲುಮೆಯಲ್ಲಿ 
ಕೆಂಚಕಾಯ್ದು 
ಕೆಂಡವುಂಡು, 
ಹೆಣ್ಣಿ ಕಣ್ಣ 


ಗರಿ 


ಗರಿ 


ಬಾಳ ಕರವಾಳ 


ಅಳಲ ಹೊನಲ 
ನೀರ ಹೀರಿ 
ಬೆಳೆದ ಬಾಳ 
ಕೈಯ ಹಿಡಿವ 
ಗಂಡು ಆಳ 
ನೀರ ಕಾಣೆ; 
ಬಾಳ ಆಣೆ; 
ಎಂಥ ಪಂಥ 
ಎಂಥ ಪಂಥ? 
೫ 
ಈ ಬಾಳ 
ಕರವಾಳ 
ಇದರ ಹಿಡಿಕೆ 
ಬುವಿಗು ಹಿರಿದು. 


ಮಿಗಿಲು ಮುಗಿಲು 


ಒರೆಗೆ ಬರದು. 
ಇದರ ಬಾಯಿ 
ಸಾವ ತಾಯ್ಕಿ 
ನಿನ್ನ ಕತ್ತ 
ಕುತ್ತಿ: ಕುಣಿವ 
ಕುತ್ತ ಇತ್ತ 
ಜನ್ಮವೆತ್ತು 


ಬಾಳ ಕರವಾಳ 


ಬಂತು ಬಂತು 
ಎಲವೊ ಜಂತು ! 
ಅಂತು ಇಂತು 
ಎಂತು ಎಂಬ 
ಹೇಡಿ ! ಏಡಿ- 
ಯಾಗು ಹೋಗು! 
ಇಲ್ಲ ಇಲ್ಲ 
ನಿನ್ನ ತುತ್ತು. 

೫ 
ಇದರ ಸೊಲ್ಲ- 
ದಾವ ಬಲ್ಲ? 
ದೇವ ಬಲ್ಲ- 
ನೇನೊ ಎಲ್ಲ! 
ಈ ಬಾಳ 
ಕರವಾಳ 


ಮೃತ್ಯು ಹುಲ್ಲು. : 
ಸೂರ್ಯ ಚಂದ್ರ 
ನಿಕ್ಳುಗಾಳು. 


ಬಾಳ ಕರವಾಳ 


ಚಿಕ್ಕೆ ಚುಕ್ಕೆ 
ಹೊಟ್ಟು ಹಾಳು. 
ಈ ಬಾಳ 
ಕರವಾಳ 

ಹಿಡಿವ ಗಂಡು 
ಹುಟ್ಟುವಂದು 
ಮುಗಿಲು ಭುಗಿಲು 
ನೆಲಕೆ ದಿಗಿಲು 
ಇರುಳು ಮರುಳು 
ಸಾವು ಸುಳ್ಳು 
ಜೀವ ದೇವ 
ಹಗಲೆ ಹಗಲು. 


೬೯ 


೮೦ 


ಕಿ, ಮೈಸೂರು 


ಸೂರ ಮೈಸಿರಿಯು ಸೂರೆಗೊಂಬುದು ಮನವ 

ಚಿನ್ನ ನಗೆ ಮಿಂಚು ಬಾವನೃದುಸಿರು 

ಯದ ವಿನಯದ ನುಡಿಯು ಮಾತು ಸಂಗೀತ; 
ಸೂಗಸಿದು ಎನಿತು ಸೊಬಗು ಗೆಳೆಯ. * 


“ ಬಾಯ್ಕುಚ್ಚು ಸುರಿಸದಿರು ಜೊಲ್ಲನೀತೆರದಲ್ಲಿ 
ಹೊನ್ನೆಲ್ಲ ಹೊರಮಿಂಚು, ಮಿಂಚಿಲ್ಲ ಸುಡುಬೆಂಕೆ, 
ಉಸಿರು ಬರಿ ಹೆಸರು, ನಯ ಭಯದ ಕುರುಹು, 
ಮಾತುಕತೆ ಸಂಗೀತ ಸೊಗಸು ಸೊಬಗುಗಳಲ್ಲ 
ಬೇರೆ ತಾಳಕ ಕುಣಿವ ಸೂಳೆ-ಬೆಡಗು. ? 


“ ಕೆರಳದಿರು ಎಲೆ ತರಳ, ಕಂಡುದನೆ ಕಂಡು 
ಕೆಂಡದಂತಾಗದಿರು, 

ಕಂಡುದರ ಕೆಂಡಿಯೊಳಗಿಂದಲಾಚಿಗೆ ನೋಡು 
ನೋಟ ಬೇರಕೊಂದ-- 


“ ಅಳಿದುದೊಡಲೊಳಗಿಟ್ಟು ಉಳಿದುದಕೆ ಎಡೆಗೊಟ್ಟು 


ಬೆಳೆದುದಕೆ ಇಂಬಾಗಿ 
ಒಗ್ಗುತಿದೆ ಬಯಲು 


“ ತರಗನ್ನು ಮಣಿಸುತ್ತ ಚಿಗುರನ್ನು ಕುಣಿಸುತ್ತ 
ಹಾದಿಹುಡಿಯೊಳಗಿದ್ದ ಹೊನ್ನ ಕೆಡಿಯನ್ವೆತ್ತಿ, 
ಹ ಚಿಕ್ಸಿಗಳೊಡನೆ ಪ ಸಟ್ಟಗಲ್ಟ, 
ಸ್ಟೈರವಾಗುತ ಬೀಸಿ ಸ್ವಚ್ಚಂದದೊಳಗೀಸಿ, 
ಜಣ MEH ಬಾಜು ಮಾರುತನು. 


ಗಠಿ 


ಮೈ ಸೂರು 


« ಗಣಿತ ಗುಣಿತಕೆ ಸಿಗದ 
ಪ್ರಾರ್ಧ ಪ್ರಾರ್ಥಪ್ರಾಯ 
ತಾರೆಗಳ ಬಳಗದಲಿ ತನ್ನೊಂದ ಎಡಬಿಡದೆ 
ಬೆಳಕ ಬಿಂಕವ ಕೊರೆದು 
ಇರಿದೋರುವ ನೆಪದಿ ಸಿಂತಿಹನುಧ್ರುವನು. 


« ಮೊರೆ ಮೊರೆದು ಮನೆ ತೊರೆದು 
ಬೆಟ್ಟಗಳ ಸಾಲ್ಫೊರೆದು 

ಬಂಜೆತನವನು ಹರಿದು 

ದಡದ ಹಸಿರಲಿ ಮೆರೆದು 

ಬರುತಿಹುದು ಮಲೆನಾಡ ಹುಚ್ಚು ಹೊನಲು. 


« ಇನರ ಕಡಲಲಿ ಹುಶ್ಚಿ ಬಂದ ನಂಜನು ನುಂಗಿ 
ಭೈರವನ ತಾಂಡವಕೆ ತನ್ನ ಮುಂದಲೆ ನೀಡಿ 
ತಾಳಿ ಬಾಳುವೆನೆಂಬ 


ಪಂಥದಿಂದಲಿ ಚಲಿಸದಿಹುದು ನೆಲವು. 


4“ ಪಂಚಭೂತಗಳಿಂತು ಹೊಂಚು ಹಾಕಿರಲಾಗಿ 
ಸಂಚು ಕೂಡದಲಿರದೆ ಹೊಸದೊಂಡು ಜಗಕೆ ? 
ಕಾಣದೇ? ಕಾಣದೇ? ಈ ಕಣ್ಣ ಮುಚ್ಚಿ ತೆರೆ 
ಆ ಕಣ್ಣನೊಂದ. 


ಗರಿ 


೩೮. ಬೆಕ್ಕು ಹಾರುತಿದೆ ನೋಡಿದಿರಾ? 


("ಹಕ್ಕಿ ಹಾರುತಿದೆ ನೋಡಿದಿರಾ ಎಂಬ ಪದ್ಯದ ಅಣಕವಾಡು.) 


ಈರುಳ್ಳ್ಯುರುಳಲು ಮಾಡವು ಬೆಳಗೆ 
ಅತ್ತಲೆತ್ತಲೂ ಕತ್ತಲೆಯೊಳಗೆ 
ಯಾವುದ ! ಯಾವುದ! ಯಾವುದ ಎಂದು 
ೇಳುವ ಹೇಳುವ ಹೊತ್ತಿನ ಒಳಗೆ 
ಹಾರುತಿದೆ ನೋಡಿದಿರಾ? 


1 


ಬೆಕು 


ಕರಿ-ನೆರೆ ಬಣ್ಣದ ಮೊಸಡೆಯ ಗಂಟು 
ಏಳಿ-ಹೊಳೆ ಬಣ್ಣದ ಮೊಸೆಗಳೆಂಟು 
ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ 


ಇ ಇಡೆ 
ಬಣ ದ ಕಣು ಕೆವಿ ಬದಿಗುಂಟು 
fae) 9 


ಬೆಕ್ಕು ಹಾರುತಿದೆ ನೋಡಿದಿರಾ? 


ಕಾಡಿಗೆಗಿಂತಲು ಕಪ್ಪೋ ಬಣ್ಣಾ 
ಕತ್ತಲಕೇ ಕಾಲೊಡೆದವೊ ಅಣ್ಣಾ 
ಕೂದಲ ಕೂದಲ ನಿಗುರಿಸಿಕೊಡು 
ಸೂರ್ಯ-ಚಂದ್ರರೊಲು ಮಾಡಿದೆ ಕಣ್ಣಾ 
ಬಕ್ಕು ಹಾರುತಿದೆ ನೋಡಿದಿರಾ? 


ರಾಜ್ಯದ ಹೆಗ್ಗಣಗಳ ತಾನೊಕ್ಳಿ 
ಜೋಡಿಗದಾ ಹುಲುಗಡಣವ ಮುಕ್ಕಿ 
ಹಾರಿಸಿ ಹೇಂಬೆಯ ಹಿಂಡುಹಿಂಡುಗಳ 
ಜಂಭದ ಕೋಳಿಯ ನೆತ್ತಿಯ ಕುಕ್ಕಿ 
ಬಕ್ಕು ಹಾರುತಿದೆ ನೋಡಿದಿರಾ? 


ಗರಿ 


ಬೆಕ್ಕು ಹಾರುತಿದೆ ನೋಡಿದಿರಾ ? 


ಹಾಲಿನ ಗಡಿಗೆಯ ತಳವನು ಒರಸಿ 
ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ 
ಉರುಳಿಸಿ ಹೊರಳಿಸಿ ಭಾಂಡ ಭಾಂಡಗಳ 
ಬಿಸಿ ಹಾಲಲಿ ತುಸು ಮಜ್ಜಿಗೆ ಬೆರಸಿ 
ಬೆಕ್ಕು ಹಾರುತಿದೆ ನೋಡಿದಿರಾ ? 


ಇಲಿಗಳು ಬೆಳ್ಳಗೆ ಇದ್ದರು ಬಿಡದು 
ಬೆಳ್ಳ ಗಿದ್ದುದನು ಕುಡಿದೂ ಕುಡಿದು 
ನೋಡಿ ಚಂದ್ರನನು ಬೆಣ್ಣೆಯದೆಂದೊ 
ಮುಗಿಲಿನಂಗಳಕೆ ಸ ನೆ ಸಿಡಿದು 
ಬೆಕ್ಕು ಹಾರುತಿದೆ ನೋಡಿದಿರಾ ? 


ಹಿಂದಕೆ ಮುಂದಕೆ ಚಾಚಿದೆ ಕಾಲ 
ಉಬ್ಬಿಸೆಬ್ಬಿಸಿದೆ ಜೊಂಡಿನ ಬಾಲ 
ಬೆಳುದಿಂಗಳ ಹಾಲೆನೆ ತಿಳುಕೊಂಡೊ 
ಲರು ಯಾರಿವರಪ್ಪನ ಸಾಲ! 
ಬೆಕ್ಕು ಹಾರುತಿದೆ ನೋಡಿದಿರಾ ? 


೯ 


ತೂ 


ತ್ಮ, ಕೀರ್ತಿ 


ನಾಳಿನಾ ಒಡಲಿನಲಿ 

ಉಸುರಿನಾ ಕಡಲಿನಲಿ 

ಹೆಸರ ಹೆಡಗುಗಳೆಷ್ಟೊ ತೇಲುತಿಹವು 
ನಕ್ಚವರ ಅತ್ತವರ 

ಸಾಯುವರ ಸತ್ತವರ 

ಕಣ್ಣು ಅವುಗಳ ಕಂಡು ಸೋಲುತಿಹವು. 


ಅಲೆಗಳಲೆದಾಟದಲಿ 

ತೆಕೆಗಳೇರಾಟದಲಿ 

ಕಡಲಟ್ಟದಲಿ ಹೊತ್ತು ಕುಣಿಯುತಿಹುದು. 
ಉಸಿರ ಗುಳ್ಳೆ ಗಳೊಡನೆ 

ಪ್ರತಿ ಹಡಗು ಒಡೆದೊಡನೆ 

ಸಾಕಾಗಿ ಮುಳುಮುಳುಗಿ ದಣಿಯುತಿಹುದು. 


ತೇಲಿದ್ದು ತೇಲಿತ್ತು 
ಮುಳುಗಿದ್ದು ಮುಳುಗಿತ್ತು 
ಗಾಳಿಪೀರ್‌ ಬಾಳು ಒಗುಮಿಗುತಲಿಹುದು. 
ಮೇಲೆ ಕೀರ್ತಿಯ ಹಾಯಿ 
ಇಪ ಬಿಡುತಿದೆ ಬಾಯಿ 
ತೆಕೆನೊರೆಯಲಿತಿಹಾಸ ನಗುತಲಿಹುದು. 
ES % pt 


ತನ್ನ ಮರುಕಿಗೆ ಮರುಗಿ 
ಆಣೆಕಲ್ಲೊಲು ಕರಗಿ 
ಬಿಟ್ಟ ನಿಬ್ಬುಸಿರೆ ಚಂದನದ ತಂಪು. 


ಗಳಿ 


ಮ ಓಮು ಜತ ಚು 


ಕೇರ್ತಿ 


ತನ್ನ ಹಿಗ್ಗಿಗೆ ತೆರೆದ 
ಆ ಸುಖಸರೋವರದ 
ನಗೆಯ ನೈದಿಲೆ ನಂದನದ ಕಂಪು. 


ಇಂಥ ಸಂಶೋಷವನು 

ಬಾಳಿನಲಿ ನಡೆಯದನು 
ಉಸಿತಾಡಿಸಿದರೇನು ಅದುವೆ ದಣಿವು. 
ಕೊನೆಬಿಕ್ಕು ಬಂದಾಗ 

ಇಡುಗಂಗೆ ತಂದಾಗ 

ಹನಿಯೊಂದು ಕುಡಿಸಿದರೆ ಏನು ತಣಿವು? 


ಅವನು ಬೇಡಿದ್ದಿತ್ತು 
ಸ್ನೇಹ ಮಮತೆಯ ತುತ್ತು 
ಬಡಪ್ರಾಣಿ ಕೊನೆಗಿಲ್ಲಿ ಏನು ಉಂಡ? 
ಅವಗೆಲ್ಲಿ ಕಣ್ಣೀರು 
ಜೊಳ್ಳಳ್ಳು ತಣ್ಣೀರು 

ಳಳ “ಣಾ 
ಮೇಲೆ ಕೀರ್ತಿಯ ಶುಭ್ರಕಾಕಪಿಂಡ. 


ಆರದಂಥವನಾರು 

ಕುಡಿದು ಪ್ರೀತಿಯ ನೀರು? 
ಅಮೃತಫಲ ತಾನೆ ತಾನುಂಡ ಹಣ್ಣು. 
ಅಮೃ ತಕೀರ್ತಿಯ ತಿರುಳು 

ಮೋಡಗಳ ನೀರ್ನೆರಳು 

ಮೃತನಿಗದು ಇಡ್ಡವರು ಕೊಟ್ಟ ಮಣ್ಣು. 


೪೫ 


೮೬ 


ಕೇರ್ತಿ 


ಹಳುವ ತಪ್ಪಿದ ಹಕ್ಕಿ 

ಬಟ್ಟಬಯಲೊಳು ಸಿಕ್ಕಿ- 

ಕೊಂಡು ತೊಳಲಾಡುವದು ಗೂಡಿಗಾಗಿ. 
ಪ್ರತಿಯೊಂದು ಜೀವವೂ 

ಪ್ರತಿಯೊಂದು ಭಾವವೂ 

ಹುಡುಕುವದು ತನ್ನೊಂದು ನಾಡಿಗಾಗಿ. 


ಗೂಡು ಹುಡುಕುವ ಹಕ್ಕಿ 

ನಿನ್ನ ಎರಡೂ ರೆಕ್ಕಿ 

ಮನೆ ಸಿಗುವವರೆಗೆ ಬಲಗುಂದನಿರಲಿ. 
ಗಾಳಿ ಬಯಲಿನ ಬೀದಿ 

ಹೆಜ್ಜೆ ಮೂಡದ ಹಾದಿ- 

ಯಲ್ಲಿ ಕುರುಹನು ಕಾಂಬ ಕಣ್ಣು ಬರಲಿ. 


೫ % % 


ತನ್ನವರ ಸುಖದುಃಖ 

ತನ್ನದೆಂಬುವ ಲೆಕ್ಸ, 

ತನ್ನ ಸುಖದುಃಖ ತನ್ನವರದೆಂಬ 
ಸಾನುಭೂತಿಯ ಸೊಗವು 
ಸ್ಪಾನುಭೂತಿಯ ಜಗವು 

ಇದುವೆ ಜೀವನವು; ಉಳಿದದ್ದು ಜಂಬ. 


ಕೊರಳು ಬೆರಳಿನ ನಾದ- 
ಡಲ್ಲಿರಲು ಸಂವಾದ 
ಆ ಏಕನಾದವೂ ಅಮರಗೀತ. 


ಗಳಿ 


ಗರಿ 


ಕೀರ್ತಿ 


ಈ ಸುಖದ ಬಂಗಾರ 
ಜೀವನದ ಸಿಂಗಾರ 


ಹೆಸರ ಕೀರ್ತಿಯು ಮಾತ್ರ ವಜ್ರಪಾತ. 


ಜೀವನದ ರಸವೀಣೆ 

ಲೀನೆ ತನ್ನೊಳು ತಾನೆ 

ಆಗೆ, ತೃಪ್ತಿಯನೆಂತು ಪಡೆಯಬಹುದು. 
ತಸ್ನೆ ಮಾತಿನಲೆಲ್ಲ 

ವಿಶ್ವಜೀವದ ಸೊಲ್ಲು 


ನುಡಿಯುತಿರೆ ಜೀವಕ್ಕೆ ಮುಕ್ತಿಯಹುದು. 


ಹುಟ್ಟಿಸಲು ಅಸಮರ್ಥ- 

ವಾದ ಸಂತಸ ವ್ಯರ್ಥ ! 

ಸಂತಸದ ಸಂತಾನ ಅಮೃತವೆಂಜೆ. 
ಮುಗುಳು ನಗೆಗಳ ಮಾಲೆ 
ಮುಡಿದುಕೊಂಡಿಹ ಬಾಲೆ 
ಜೀವನವೆ! ನಿನ್ನುಳಿದು ಬೇರೆ ನಂಜೆ. 


ವ್ಯರ್ಥ ಜನ್ಮವು ಬೇಡ 

ರಿಕ್ತ ಕೇರ್ತಿಯು ಬೇಡ, 

ಸಂತಾನ ಸಾಕು, ವಿಕಮರಲೋಕ ? 
ಇದ್ದ ವರ ಎದೆಯಲ್ಲಿ 

ತನ್ನ ಬಗೆ ಇರಲಲ್ಲಿ 


HH 0೨ ೬ ದ 
ಸಪ್ತಸ್ಪರ್ಗಕ್ಕು ಅದು ಹಚ್ಚು ತೂಕ. 


ಳ೩ 


೮೮ 


೪೦. ಚೆಲುವ 


ಯಾರವ್ವಾ ಇವ ಚೆಲುವಾ 
ತನ್ನಪ್ಪಕ್ಳ$ 
ತಾನೇ ನೋಡಿ ನಲಿವಾ | 


ಗ 


ನಗಿಯೊಂದು ಬಗಿಯಾಟಾ 

ಕಣ್ಣುಹಿಗ್ಗಿನ ತೋಟಾ 

ಚವತೀ ಚಂದ್ರಮನ್ರೋಲುವಾ; 

ಚವತೀ ಚಂದ್ರಮ ಕೆಳಗ 

ಹಣಿಕಿ ಹಾಕೀಹ್ಹಾಂಗ 

ಹೋಲುವಾ ಹಣಿಯೊಲವಾ 
ನೋಡವ್ಹಾ 

ಯಾರವ್ವಾ ಇವ 'ಜೆಲುವಾ 


ಒಡೆದಿಲ್ಲ ಇನ್ನೂ ಮಕಮೀಸಿ 
ಒಡೆದಿಲ್ಲ; 

ತೊಡೆದಿಲ್ಲೂ ಇನ್ನೂ ತುಟಿಹಾಲು 
ತೊಡೆದಿಲ್ಲ; 

ಹಿಡಿದಿಲ್ಲ ಕಣ್ಣಿಗೆ ಹೆಣ್ಣುಚ್ಚು 
ಹಿಡಿದಿಲ್ಲ. 


ಗರಿ 


ಚೆಲುವ 


ಪಿ 


ನೆಂಬಿಕೊಂಡಿರಲಾಕ 
ತುಪ್ರಳ ತಲೆದಿಂಬೊ 
ಎಂಬೋ ತೋಳ್ತ್ಕಿದು ಬಲವಾ 
ಕಂಡವರ ಕಣ್ಣನ್ನ 
ಸೋತಾಗ ಸೆರೆಹಿಡಿದು 
ಇಡುವಂಥ ಎದೆ ಹರವಾ 
ನೋಡವ್ವಾ 
ನೋಡವ್ವಾ ನನ ಗೆಣತಿ 
ಮೂಲೆಗೂಸು ಇರುವಾಗಿನ 
ಕಾಮಣ್ಣ ನೊಲು ಕಾಣುವಾ 
ಯಾರವ್ವಾ ಇವ ಚೆಲುವಾ 
ತನ್ನಷ್ಟಕ್ಕ$ 
ತಾನ ನೋಡಿ ನಲಿವಾ! 


ರ್ಳ 


೯೪ 


೪೧. ನಿರಾಶೆ 


ಮಂಜಿಬ್ಬನಿಗಳು ಎರೆಯುವ ಠಾವು 
ಬೆಟ್ಟದ ಕೋಡಲಿ ಬೆಳೆದಿತು ಹೂವು. 


ಇದ ಮೂಸಿದರೂ ವಾಸನೆ ಇಲ್ಲ, 
ಹುಟ್ಟತೇಕೊ ಹುಟ್ಟಿಸಿದವ ಬಲ್ಲ. 


ನೀಳನ ತುಂಬಿನ ನಿಡುದುದಿಯಲ್ಲಿ 
ಬಿರಿದಿತೊ ಹೂವಿನ ಎದೆಗುದಿಯಲ್ಲಿ; 


ಎರಡೇ ಎಸಳು ನಾಲ್ಕೇ ಪಕಳೆ 
ಕಳಛೇವರದೊಳು ಕಂಡಿತೊಂದು ಕಳೆ. 


ಇದೆ ಎನಿಸಿತು ಮೈಮಾಟದ ಚಂದ; 
ಎಲ್ಲಿದೆ ಇಲ್ಲದೆ ಮೈಮೆಯ ಗಂಧ? 


ಕಣ್ಣನೆಳೆದರೂ ಸೋಲಿಸಲಿಲ್ಲ 
ಮನವ ಸೆಳೆದರೂ ಸೆರೆಗೊಳಲಿಲ್ಲ. 


ಗಾಳಿ ತಟ್ಟಲಿದು ಅಲೆಯಲೆ ಇಲ್ಲ, 
ತಟ್ಟದ ಗಾಳಿಯು ನಲಿಯಲು ಇಲ್ಲ. 


ಸೆಟಿದ ಹೂವು ಸೆಟಿಸೆಔಿದೇ ಇತ್ತು, 
ಬಿರುಗಾಳಿಯ ಮೈಮರಗಟ್ಟಿತ್ತು. 


ಗರಿ 


ನಿರಾಶೆ 


ಹುಡಿಯಣುವಿಲ್ಲ ನೀರ್ನಿಂತಿಲ್ಲ 
ಇದ ಹುಡುಕುವ ಅಳಿ ಬರಲೇ ಇಲ್ಲ. 


ಏನಿದು ಬಾಳು ! ಹಾಳಿಗು ಹಾಳು; 
ಬದುಕನಣಕಿಸುವ ಕತ್ತಲೆಕಾಳು. 


ಹಾಗೂ ಉಂಟು ಹೀಗೂ ಉಂಟು 
ನಿಧಿಯು ಹೊಸೆದ ಹಗ್ಗದ ಕಗ್ಗಂಟು? 


ಸುತ್ತಣ ಗಾಳಿಯು ಬಿಸುಸುಯ್ದಿತ್ತು 
ಅದಕೂ ಈ ಹೂ ಬಾಡದೆ ಇತ್ತು. 

ಸೇ ಸ ಸ್ಯ 
ಕಂಬನಿಗರೆದವು ಚಾಕ್ಟಿಗಳೆಲ್ಲ 
ಆದರಿದರ ಮೈ ನಾಂದಿರಲಿಲ್ಲ. 


ನೇಸರು ಕಣ್ಣನು ಕೆಕ್ಟರಿಸಿದರೂ 


ತಿಂಗಳು ಮುಳು-ಮುಳು ಬಿಕಳಿಸಿದರೂ. 


ಮಿಟ ಮಿಟ ಸ್ವರ್ಗದೊಳಿತ್ತು ಸಮಾಧಿ 
ಕಾಣಲಿಲ್ಲ ಈ ಹೂಶಿನ ಹಾದಿ. 


೯೨ 


ನಿರಾಶೆ 


ಖಯುತುಗಳ ಬಣ್ಣವು ತಿರುಗುತ್ತಿತು 


ಇರೆ. ಇದಿ 


ಬೆಟ್ಟ ಸವೆದು ಇಳೆಗೆರಗುತ್ತಿತ್ತು. 


— 


ಬರೆದೊಲು ಇದ್ದೊಲು ಇತ್ತು ವಿಚಿತ್ರ 
ಪ್ರಕೃತಿಪುಟಿದೊಳೀ ಹೂವಿನ ಚಿತ್ರ. 


ಕ 
© 


ಗರಿ 


೪೨. ಆಯಾಸ 


ತನ್ನ ದಳವೆ ತನಗೆ ಭಾರ 
ಕತ್ತನೆತ್ತಿ ನೋಡಲಾರ- 
ದಾಗಲು ಹೂ ಬಿಸಿಲಿನಲ್ಲೆ 
ಬೆಂದು ಬೆಂಡುಗೊಂಡು ಜಾರಿ 
ತೊಟ್ಟಿ ಬಿಟ್ಟು ಕಳಚಿ ಕಳಗೆ 
ಬೀಳುವಂತೆ ಬಾಯಿಬಿಟ್ಟು 
ಮಣ್ಣಿನಲ್ಲಿ ಕಣ್ಣನೆಟ್ಟು 
ನೀರಮಣಿಯ ಹಾರವಾಗೆ 
ಬಿವರ ಹನಿಯ ಭಾರವಾಗೆ 
ಬಾಗಿಸಿತ್ತು 
ಮೊಗವನು. 
ಉಸಿರ ಬಿಡಲು ಉಸಿರೆ ಇಲ್ಲ 
ಎದೆಯ ಎಸರು ಉಕ್ಸಲಿಲ್ಲ; 
ಬಿಕ್ಸು ಮೇರೆ ಮಿಕ್ಕಲಿಲ್ಲ 
ತನಗೆ ತಾನೆ ನಶ್ಶಿತಲ್ಲ. 
ಆಳದುಗುಡ ಮೂಡಲೇಕೆ 
ದುಗುಡವಿರಲು ಅಳಲೆಬೇಕೆ ? 
ಆಶೆ ಹಿಂಗಿ ಆರಲಿಲ್ಲ 
ತಾನೆ ಇಂಗಿ ಆರಿತಿಲ್ಲ 
ಬೆಳಕು ಹೊತ್ತಿ ಹಾರಲಿಲ್ಲ 
ಬತ್ತಿ ಬತ್ತಿ ಆರಿತಿಲ್ಲ; 
ಇತ್ತು ಎಲ್ಲಿ ಮತ್ತೆ ಹಾದಿ 
ಇದ್ದರೆದ್ದ ಒಲು ಸಮಾಧಿ 
ಕಣ ನೂರಿತು 
ಯುಗವನಃ. 


೯೩ 


ಆಯಾಸ 


ಅತ್ತ ಇತ್ತ ನೋಡಲೇಕೆ 

ಸುತ್ತ ಗಾಳಿ ಆಳನೀರು, 

ಬಾಳ ಕಾಡು ಜಿಟುಕು ಜೀರು ; 

ಬದುಕಿನ ನಡುಕಟ್ಟಿನಲ್ಲಿ 

ಕಟ್ಟ ಮೈಯ ಕಲ್ಲ ಜಲ್ಲಿ 

ರಸವು ಆರೆ, ಗಾಳಿ ಹಾರೆ, ತೊಟ್ಟು ಜಾರೆ 
ಮುಳುಗಿ ಮುಳು-ಮುಳುಂಗಿತು. 

ಮೃತ್ಯು ಮೃತ್ಯು ಎಲ್ಲಿ ಇತ್ತು 

ಜೀವ ಸಾವ ಬೆನ್ನ ನಟ್ಟ ಶಾನೆ ಬಂದಿತು; 
ಸಾವು ಅದರ ಬೆನ್ನ ತಟ್ಟಿ ಹಿಂದೆ ನಿಂದಿತು. 
ಮುಳುಗಿತಂದು ಮೊಗವದು, 
ಮುಗಿಯಿತಂದು ಯುಗವದು, 

ಕತ್ತಿನಿಂದ ತಾನೆ ಬಿತ್ತು ಜಿಗಿದ ಜಗಡ ನೊಗವದು. 


ಗರಿ 


ಗರಿ 


೪೩. ಪಾತರಗಿತ್ತಿಪಕ್ಳ 


ಪಾತರಗಿತ್ತೀ ಪಕ್ಕಾ 
ನೋಡೀದೇನತ ಅಕ್ಟಾ! 


ಹಸಿರು ಹಚ್ಚಿ ಚುಚ್ಚಿ 
95 9೩5 
ಮೇಲೀಕರಿಸಿಣ ಹಚ್ಚೆ, 


ಹೊನ್ನ ಚಿಕ್ಕಿ ಚಿಕ್ಕಿ 
ಇಟ್ಟು ಬೆಳ್ಳೀ ಅಕ್ಕಿ, 


ಸುತ್ತೂ ಕುಂಕುಮದೆಳಿ 
ಎಳೆದು ಕಾಡಿಗೆ ಸುಳ್ಳಿ 


ಗಾಳೀ ಕೇನೀಲೇನ$ 
ಮಾಡಿದ್ದಾರ ತಾನ! 


ನೂರು ಆರು ಪಾರು 
ಯಾರು ಮಾಡಿದ್ದಾರು 


ಏನು ಬಣ್ಣ ಬಣ್ಣ 
ನಡುವೆ ನವಿಲಗಣ್ಣ | 


ರೇಶಿಮೆ ನಕ್ಚ ನಯ 
ಮುಟ್ಟಲಾರೆ ಭಯ ! 


ಪಾತರಗಿತ್ತಿ ಪಕ್ಕ 
ಹೂವಿನ ಪಕಳಿಗಿಂತ 
ತಿಳಿವು ತಿಳಿವು ಅಂತ? 


ಹೂವಿಗೆ ಹೋಗಿ ತಾವ 
ಗಲ್ಲಾ ತಿವಿತಾವ. 


ಬನ ಬನದಾಗ ಆಡಿ 
ಪಕ್ಕಾ ಹುಡಿ ಹುಡಿ; 


ಹುಲ್ಲಗಾವುಲದಾಗ 
ಹಳ್ಳೀ ಹುಡುಗೀ ಹಾಂಗ- 


ಹುಡದೀ ಹುಡದೀ ಭಾಳ 
ಆಟಕ್ಸಿಲ್ಲ ತಾಳ. 


ಕಿರೇ. ಸೂರೇ ಪಾನ- 
ದಲ್ಲಿ ಧೂಳಿಸ್ಥಾನ. 


ತುರುಬಿ ತುಂಬಿ ತೋಟ- 
ದಲ್ಲಿ ದಿನದ ಊಟ. 


ಕಳ್ಳಿ ಹೂವ ಕಡಿದು 
ಹೂತುಟಓನೀರ ಕುಡಿದು; 


ಗರಿ 


NE 


೧೩ 


ಪಾತರಗಿತ್ತಿಪಕ್ತ 


[<1 


ನಾಯಾ ಛತ್ತರಿಗ್ಯಾಗ 
ಕೂತು ಮೋಜಿನಾಗ, 


ರ ದ್ರಗಂಟ ಮೂಸಿ 
ವಿಷ್ಣು ಗಂಟ ಹಾಸಿ 


ಹೇಸಿಗೆ ಹೂವ ಬಳಿಗೆ 
ಹೋಗಿ ಒಂದ ಗಳಿಗೆ, 


ಮದಗುಣಿಕೆಯ ಮದ್ದು 


ಹುರುಪಿಗಿಷ್ಟು ಮೆದ್ದು, 


ಕಾಡ ಗಿಡ ಗಂಟ 
ಅಂಚಿಗಂಟ ಗಿಂಟ, 


ಸೀಗಿಬಳ್ಳಿ ತಾಗಿ 
ಪಕ್ಕಾ ಬೆಳ್ಳ ಗಾಗಿ, 


ಗೊರಟಗೆಗೆ ಶರಣ 
ಮಾಡಿ ದೂರಿಂದೇನ, 


ಮಾಲಿಂಗನ ಬಳ್ಳಿ 
ತೂಗೂ ಮಂಚದಲ್ಲಿ, 


ಪಾತರಗಿತ್ತಿ ಪಕ್ಕ 


ತೂಗಿ ತೂಗಿ ತೂಗಿ 
ದಣಿಧಾಂಗ ಆಗಿ, 


ಬೇಲೀ ಬಳ್ಳಿಯೊಳಗ 
ಅದರ ನೆರಳ ತೆಳಗ 


ನಿದ್ದಿ ಗುಳ್ಳಾಡಿ 
ಪಗಡಿ ಪಕ್ಕಾ ಆಡಿ, 


ಗುಲಬಾಕ್ತಿಯ ಹೂವ 
ಕುಶಲ ಕೇಳತಾವ ; 


ಹುಡಿಯ ನೀರಿನ್ಯಾಗ 
ತುಳಕೆಸುತ್ತ ಬ್ಯಾಗ 


ಹಡಿಯೆ ಬೀಜ ಗಂಡು 
ಹಾರ ಹರಿಕೆ ಅಂದು, 


ಅಡವಿ ಮಲ್ಲಿಗಿ ಕಂಡು 
ಅದರ ಕಂಪನುಂಡು, 


ಹುಲ್ಲ ಹೊಲಕ ಬಂದು 
ಗುಬ್ಬಿ ಬೆಳಸಿ ತಿಂದು, 


ಗರಿ 


ಪಾತರಗಿತ್ತಿಪ 
ಇಷ್ಟು ಎಲ್ಲಾ ಮಾಡಿ 


ರ್ಸ್‌ 
ಸಿಪುಳಿಲ್ಲದಾಡಿ, 


ತಾಳ ಚವ್ರ ರ್ರ ಚಕ್ಕ 
ಕುಣಿತ ತಕ್ಕ ತಕ್ಕ; 


ಆಸಿ ಹಚ್ಚಿ ಹ್ಯಾಂಗ 
ಕಂಡು ಸಿಕ್ಕಧಾಂಗ 


ಸಿಕ್ಕಲ್ಲೋಡತಾವ 
ಅಲ್ಯೂ ಇಲ್ಯೂ ಅವೇ. 


ಇಣದೆಲ್ಲೊ ಮೂಡಿ 
ಬಂದು ಗಾಳಿ ಗೂಡಿ, 


ಇನ್ನು ಎಲ್ಲಿಗೋಟ? 
ನಂದನದ ತೋಟ | 


ನನ್ನ ಕಿನ್ನರಿ 


ನೋಡ್‌ ನೋಡ್ತ ದಿನಮಾನಾ ಆಡಾಡ್ತಂ ಆಯುಷ್ಯಾ 
ನಡದದ ನಡದಂದ ನಡದೇದ 

ಕಾಣದ ಕಡೇ ಲ್ಲಾದಿ ಹಿಡದಂದ 
ಮುಳಗಾಂವ ಬೆಂಿಗೆ ಕೆಕೆ ಮುಕ್ಕಿ ಬಿದ್ದಾ ೦ಗ 
ನನ್ನ ಕೆನ್ನರಿ ನಿನ್ನ ಹಿಡದೇನ 

ನಿನ್ನ ಜೀವದ ತಂತಿ ಮಿಡದೇನ. 

ನೀರಾಸಿ ಕಸವಿಸಿ ಹಸಿವಿಯ ಹಸಿಬಿಸಿ 
ಆರಂದ ಆರಂದ ಆರಂದ 

ಆಸಿಯ ಹುಸಿಮಬ್ಬು ಹಾರದ. 

ಬಾಡಿದ ಮುಖದಿಂದ ಹತ್ತಿದೆ ಸುಖದ್ದಿಂದ 
ಸಿಗದಂನ ಸಿಗದೇನ ಸಿಗದಂನ 

ಸಿಗು ಬದುಕಲ್ಲೆಂದು ಬಗೆದೇನ. 
“ದಿನ ಬೆಳಗು ಅಂತೇನ ಆ ದಿನ ಬಂತೇನ 
ಬರತ$ನ ಬರತೇನ ಬರತಂ$ನ 

ಬಯಕಿಯ ಹಣ್ಣನ್ನು ತರತೇನ. 

ಯಾರದೊ ಬೆಟ್ಟಿಗೆ ಮೂಡಲ ನಿಟ್ಟಿಗೆ 
ನೋಡ್ಕ ನ ನೋಡ್ತ 6ನ ನೋಡ್ಕೆೀನ 
ಕಾಣದ್ದರ ಹಾಡೊಂದು ಹಾಡ್ಮೇನ. 
ಸಾವಿನ ಕುರುಹನು ಅನುದಿನ ಜಿನ ತಾ 
ನೊಂದೇನೇ ನೊಂದೇನ$ ನೊಂದೇನ 
ಬದುಕುನದಿನ್ನೆಂದು ₹೯ ಅಂದೇೇನ. 


೧೦೦ 


ಗರಿ 


೪೫. ಬಿಸಿಲುಗುದುರೆ 


ಹೆಳ್ಳ$ದ ದಂಡ್ಯಾಗ ಮೊದಲಿಗೆ ಕಂಡಾಗ 
ಏನೊಂದು ನಗಿ ಇತ್ತ 
ಏನೊಂದು ನಗಿ ಇತ್ತ ಏಸೊಂದು ನಗಿ ಇತ್ತ 


ಏರಿಕೆ ನಗಿ ಇತ್ತ | ಪಲ್ಲ 
ನಕ್ಕೂಮ್ಮೆ ಹೇಳ ಚೆಶ್ಚಿ ಆ ನಗಿ ಇತ್ತಿತ್ತ 
ಹೋಗೇತಿ ಎತ್ತೆತ್ತ | ಅನುಪಲ್ಲ | 
೧ 


ಕಣ್ಣಾನ ಬೆಳಕೇನ$ ಮಾರ್ಯಾಗಿನ ತುಳುಕೇನ 
ತುಟಿಯಾಗಿನ ರುಳುಕೇನ 

ಉಡುಗಿಯ ಮಾಟೀನಃ Me ಥಾಟೀನ 
ಹುಡುಗಿ ಹುಡುಗಾಟೀನ 


೨ 
ಕಂಡ್ರಾ ಕಾಣಲಿಲ್ಲ ಅಂದ್ಲಾ ೦ಗನ )$ಲಿಲ್ಲ 
ಬಂದಾ ಂಗ ಚಿ 
(eo) ೧೧ 
ಚಂದಾನ ಒಂದೊಂದ ಅಂದೇನಿ ಬೇರೊಂದ 
ಅರಿವನ ಇರಲಿಲ್ಲ! 


೩ 


. ಬಡತನದ ಬಲಿಯಾಗ ಕರುಳಿನ ಕೊಲಿಯಾಗ 


ಬಾಳ್ತಿ ಯ ಒಲಿಮ್ಯಾಗ 
ಸುಟ್ಟು ಹನ್ಬಳದ್ದಾ ಗ ಸೊರಗಿದಿ ಸೊಪ್ಸ್ಸಾ on 
ಬಂತಂತ ಮುಪ್ಪು ಬ್ಯಾಗ ! 


೧೦೧ 


ಬಿಸಿಲುಗುದುರೆ 


೪ 

ಕಣಕಣ್ಣ ನೆನಸೇನ ಮನಸಿಲೆ ಬಣಿಸೇನ 
ಕಂಡೀತೆಂತೆಣಿಸೇನ 

ಬಿಸಿಲುಗುದುರೀ ಏರಿ ನಿನ ನಗೆಯ ಸವ್ವಾರಿ 
ಹೊರಹಔತ್ತು ಕನಸೇನ? 


೫ 
ಮುಂಗಾರಿ ಕಣಸನ್ನಿ ಹಾಂಗ ನಿನ ನಗಿ ಜೆನ್ನಿ 
೧೧ y 
ಮುಂಚ್ಯೊಮ್ಮೆ ಮೀಚಿತ್ತ 
ಇನೆ ಎನೆ ಕ್ಲಿ) 9 ಚ 
ನೋಡ್ತೇನಿ ನಾನಿತ್ತ! 


೬ 
ನಕ್ಟೂಮ್ಮೆ ಹೇಳ ಚೆನ್ನಿಆ ನಗಿ ಇತ್ತಿತ್ತ 
ಹೋಗೇತಿ ಎತ್ತೆತ್ತ 
ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ 
ಏನೊಂದು ನಗಿ ಇತ್ತ 
ಏನೊಂದು ನಗಿ ಇತ್ತ ಏಸೊಂದು ನಗಿ ಇತ್ತ 
ಏರಿಕೆ ನಗಿ ಇತ್ತ !! 


ಬ alka 


ಗನಿ 


೪೬, ನನ್ನ ಕೈಯ ಹಿಡಿದಾಕೆ! 


೧ 


ನನ ಕೈಯ ಹಿಡಿದಾಕೆ ಅಳು ನುಂಗಿ ನಗು ಒಮ್ಮೆ 


ನಾನೂನು ನಕ್ಟೇನ$ 
ಇಲದಿರಕ ನಿನ ಅಳುವ ಹುಚ್ಚು ಹಳ್ಳದ ಕಳ್ಳ- 
ಹುದುಲಾಗ ಸಿಕ್ಕೇನ$ 


೨ 

ಜಗದಾಗ ಯಾವಾವ ನೆರಳು ಬೆಳಕೆನಾಗ 
ಹಗಲಿರುಳು ಇದ್ದಾವಾ 

ಎದ್ದೆ ನಂ ಬಿದ್ದೇನಂ ಕತ್ತಲು ಬಿಸಲೇನ 
ನಕ್ಪಾವಾ ಗೆದ್ದಾವಾ 


ಖಿ 
ಹುಸಿನಗುತ ಬಂಡೇವ ನಸುನಗುತ ಬಾಳೋಣ 
ತುಸುನಗುತ ತೆರಳೋಣ 
ಬಡ ನೂರು ವರುಷಾನ ಹರುಷಾದಿ ಕಳೆಯೋಣ 
ಯಾಕಾರೆ ಕೆರಳೋಣ ! 


ಛ 
ಬಡತನ ಒಡೆತನ ಕಡೆತನಕುಳಿದಾವೇನ 
ಎಣೆಹಿಗ್ಗು ಕಡೆಮುಟ್ಟ 
ಇಳಿನ ಕಡಲಾಗ ಅದನ ಮುಳುಗಿಸಬ್ಯಾಡ 
ಕಡೆಗೋಲು ಹಿಡಿಹುಟ್ಟಿ ! 


N0೪ 


ನನ್ನೆ ಕ್ರಯ ಠ«ಿಡಿದಾಕೆ! 


೫ 

ನನ ಕೈಯ ಹಿಡಿದಾಕೆ ಅಳು ನುಂಗಿ ನಗು ಒಮ್ಮೆ 
ನಾನೂನು ನಕ್ಟೇನತ 

ಇಲದಿರಕ ನಿನ ಅಳುವ ಹುಚ್ಚು ಹಳ್ಳದ ಕಳ್ಳ- 
ಹುದುಲಾಗ ಸಿಕ್ಕೇನ ! 


ಗರಿ 


ಗಡಿ 


೧೪ 


೪೭. ಪ್ರೀತಿ 


ಪ್ರೀತಿ ಎಂಬ ಮಾತ ಕೇಳಿ 
ರೆಕ್ಟೆ ಗೊಂಡು ಹಾರಿತು, 
ರೆಕ್ಟೆಗೊಂಡು ಸಾರಿ ಜೀವ 
ಕೈೇಲಾಸಕೇರಿತು- 
ಭೂತಗಣದ ಮೇಳದಲ್ಲಿ 
ಮಹಾ ಕಾಳದಾಳದಲ್ಲಿ 
ಸತಿಪತಿಯರ ಜೋಡಿಯೊಂದು 
ಕುಣಿಯುವದನು ಕಂಡಿತು; 
ಬೂದಿಬಡಕ ಗಂಡಿನಲ್ಲಿ 
ಬಳ್ಳಿ ಯಂಥ ಮಳ್ಳ ಹೆಣ್ಣು 
ನವರಸವನ್ನುಂಡಿತು: 
ತಬ್ಬಿ ಉಬ್ಬಿ ಕೆಲೆದು ನೆಗೆದು 
ಗಂಡ ಕೆಡಹಿ ಕುಣಿದಿತ್ತು 
ತುಳಿದು ತುಳಿದು ದಣಿದಿತು: 
ಜ್ಯ ಜೇ ಜೆ 


ಏನು ಕಂಡೆ ಎಂದು ಕಣ್ಣು 
ತಾನೆ ಮುಚ್ಚಿ ಕೊಂಡಿತು 
ಪ್ರೀತಿಯ ಕಣ್ಣಾರೆ ಕಂಡು 
ಮನವು ಬೆಚ್ಚಿ ಬೆದರಿತು 
ಮೈಯೆಲ್ಲ ಅದುರಿತು: 
ಹೈ, “ಪ್ರೀತಿ ಪ್ರೇತ 
ಮಹಾಭೂತ |! ” 
ಭೀತಿಯಿಂದ ಚೀರಿತು, 
ಹಾಗೆ ನೆಲಕೆ ಜಾರಿತು. 


೪೮. ಚಳಿಯಾಕೆ 


ಸೀಗೆ ಹುಣ್ಣಿವೆ ಮುಂದೆ 

ಸೋಗಿನ ಚಂದ್ರಮ: 
ಸಾಗಿಬರುವೊಲೂ ಬರುವ ಚಳಿಯಾಕೆ. 
ಹೊನ್ನ ಸೇವಂತಿಗೆಯ 

ಹೆರಳು ಬಂಗಾರದ 

ಬೆಳ್ಳಿ ಸೇವಂತಿಗೆಯ ಬಳಿಯಾಕೆ. 


ಮುಗಿಲಲಲ್ಲಾ ಡುವ 
ಬಾವಿಲಿ ಮಲ್ಲಿಗೆ 


ಕಿವಿಗೊಪ್ಪು ಓಲೆಕೊಪ್ಪು ಚಳತುಂಬ. 


ಹೊಳೆಹೊಂಡದುಸಿರನ್ನೆ 
ನಯವಾಗಿ ನೆಯ್ದಂಥ 
ಮಂಜಿನ ಮೇಲ್ಸೆರಗು ಮೈ ತುಂಬ. 


ಹೊಂಗಡಲು ಹೊಯ್ದಾಡಿ- 
ದೊಲು ನೆಲ್ಲು ತಲೆದೂಗೆ, 
ಅದರಲ್ಲಿ ಬಾ ಸುಮ್ಮನೀಸಾ 
ತೆನೆಹಾಲು ದಕ್ಕಲಿ 
ಕಕ್ಚಿಸಬೇಡದನು 

ನಿನ್ನ ನಂಜಿನ ಸೆರಗ ಬೀಸಾಡಿ. 


ಕಣ್ಣಿ ಗೆ ಕಾಣದೆ 
ಮೈಮುಟ್ಟ ತುಓಮುಟ್ಟ 
ಮುಸುಕದೆ ಮುಸುಕಿಗೆ ರ 


ಗರಿ 


ಚಳಿಯಾಕೆ 


ಅಡಿಗೊಮ್ಮೆ ನಡುನಡುಗಿ 
ಇರುಳ ಬೆಳದಿಂಗಳಕೆ 


ಬಿಳಿಮೋಡ ನಗುವಂತೆ ನಗುವಾಕೆ. 


ಉಸುರುಸುರಿಗೆ ಮರುಕ 

ಹೆಜ್ಜೆ ಹೆಜ್ಜೆ ಗೆ ಬೆಡಗು 

ಮೆಲಗೆ ಮುಂಗಯ್ಯ ಹಿಡಿವಾಕೆ. 
ಯಾವ ಜಾತಿಯ ಹೆಣ್ಣೊ 
ಹಾವ ಭಾವನೆ ಬೇರೆ 

ಅಫ್ಪಿದ ಅನ್ಬಿಗೆ ಬಿಡದಾಕೆ. 


೪೯. ಕೂಸು ಬಿನ್ನಾಣ 


(1 


ನೋಡಿ ನಲಿವವರಿದಿರು ಆಡುವದು ಬಲು ಸೊಗಸು 
ನೋಟಕರು ಇರದ ಬಯಲಾಟ ಮರುಳಾಟ 
ಬರಿಯ ನರಳಾಟ ಹುಸಿಕಾಟ., 


ಡೆ 


ಕೂಸೆ ನಿನ ಕಂಡಂತೆ ತಿಳಿವೆಲ್ಲ ಅರೆಮರೆವು 


ನಗು ಕಾಟ ಅಳುವು ಹಿರಿದಾಟಿ ಕುಡಿನೋಟ 


ಮೋಸ ನುಸುಳಾಖಿ ತಿರುಮುರುವು. 


2 


ಕಂದ ಕಾಡಿದರಂನ ಕೆನೆಹಾಲು ಕುಡಿದಂತ 
ಆಡಿದರ ಮಾತನಾಡಿದರ ಹಾಡಿದರ 
ಉಂಟಿ ಬೇರೊಂದು ಅದರಂತ. 


ಛ 
ಎಲ್ಲಿ ಕಡಲಿನ ಉಪ್ಪು ಎಲ್ಲಿ ಕಾಡಿನ ನೆಲ್ಲಿ 
ಸವಿಕೂಟ ಕೂಡಿಬಂದಲ್ಲಿ ನನ್ನಲ್ಲಿ 
ರುಚಿಗೊಡುವಿ ಕಂದ ಬಂದಿಲ್ಲಿ. 

೫ 


ಹೂವುಗಳ ತೂಗಾಟ ಹಕ್ಕಿಗಳ ಕೂಗಾಟ 


ಹಸುಮಕ್ಕಳಾಟ ಕೂಸಾಟಿಗಳ ನೋಟ 


ತೆರೆದಂತೆ ಅಮರವಶಿ ತೋಟ. 


ಗರಿ 


ಕೂಸು ಬಿನ್ನಾಣ 


೬ 
ಆಡು ಕುಣಿ ನಗು ಹಾಡು ಹಾರಾಡು ಎಲೆ ಕಂದ 


ನಿನ್ನದೆಂಬುವದು ಬಲು ಚೆಂದ ಆನಂದ 
ಜೇನುರಸ ಹಾಲು ಮಕರಂದ. 


ಕ್ಷ 
ನಸುನಗೆಯೊ ಹುಸಿಮುನಿಸೊ ಏನು ಸವಿಸವಿಗನಸೊ 
ತಿಳಿಸೊ ತಿಳಿಸೆನಗೆ ತಿಳಿತಿಳಿಸು ತುಸ ತಿಳಿಸು 
ಬೆಳೆಯುವದು ಎಲ್ಲಿ ಈ ಬೆಳಸು. 


೮ 
ತೊದಲಾಟ ಒಂದಂದ ತಪ್ಸಡಿಯು ಬಲು ಚೆಂದ 
ನಿನ್ನ ಹಗರಣಕೆ ಇದು ಸಾಜ ನನ್ನೋಜ 
ಕಲಿಸಿದನು ಬಾಲ ನಟರಾಜ. 


2 
ಏಸುಸಲ ನೋಡಿದರು ಆಸುಸಲ ಹೊಸ ಹೊಸದು 
ಅದು ಏನು ಮುದ್ದೊ ಮೆಚ್ಚುಮದ್ದೊ ( 
ತಿಳಿದವಗು ತೀರ ತಿಳಿಯದ್ದು. 


02 
ಜಗ್ಗಿನಾ ಸುಳಿಹಿಡಿದು ಉಗ್ಗುಗ್ಗಿ ಬರುತಿರುವೆ 
ಅರಿದರಿದೊ ರಸಿಕ! ಕಡುಜಾಣ! ಕಂದಯ್ಯ! 
ಹಿರಿ ಹಿರಿದೊ ಕೂಸುಬಿನ್ನಾಣ. 


೧೧೦ 


೫೦. ಕಲಸವಿಲ್ಲದವರ ಹಾಡು 


ಗಿ 


“ಹೂಆಹೂಆಹೂಆಹೂಆ 
ಅಹಮಹಮನ್ಸಂ ಅಹಮನ್ನಾದೋ 
ಅಹಮನ್ನಾದಃ ” ಇದುವೆ ಸುನಾದ 
ಸಾಮವೇದದಾ ಸಾಮವೆ ಆಹಾ! 
ಪ್ರಾಣದ ಗೀತ ಮಧುಸಂಗೀತ 
ಹೇಳಲಿ ಸತ್ಸನಿ, ಕೇಳಲು ಈ ಕಿವಿ 
ಹುಬ್ಬಾ ತೆರೆದಿವೆ, ಹಸಿದಿಹವಿನ್ನೂ, 


ಭವಿತವ್ಯತೆಯೇ " ತಥಾಸ್ತು? ಎನ್ನು; 


ಎನ್ನೇ ಎನ್ಸು-ಎನುತಿದೆ ಪ್ರಾಣ 
ಉಳಿಯುವವರೆಗೆ ಕಂಠತ್ರಾಣ 
ಆದರಿನ್ನು ತಿನ್ನುವದೇನನ್ನ? 
ಅನ್ಸವೆಲ್ಲವೂ ಆಯಿತು ಚಿನ್ನ! 
ನಾನೇ ನನ್ನನು ತಿನ್ನುವ ಅನ್ನ! 
ತಿನ್ನಲಿ ಏನು ನಾ ನನ್ನನ್ನ? 
ಅನ್ನಂ ಅನ್ನಂ ಅನ್ನ ಅನ್ನ. 


ದೇವರ ಕಾಟಿನೊ ಮಾನವರಾಟವೊ 
ಕತ್ತಿ ಬಿತ್ತಿ ಬೆಳಕೊಂಡೆವು ಹಾಳು 
ತಿನ್ನಲು ಬೆಳೆಯದು ತುಸು ಕಡಿಕಾಳು 
ಬಕ್ಸರಿಸುವದೋ ಹೆಂಟೆಯ ಕೂಳು? 
ಬತ್ತಿತು ಅನ್ನ ಹೊತ್ತಿತು ಚಿನ್ನ 
ಚಂಚಲ ಲಕ್ಷ್ಮಿಯ ಕಬಾಕ್ರದನ್ನ 


ಗಳಿ 


ಗರಿ 


ೆಲಸನಿಲ್ಲದವರ ಹಾಡು 


ಹುಟ್ಟಿದ ಕೂಡಲೆ ಹಾರಿತೊ ಅಣ್ಣ. 
ಮಾನವಮೂರ್ತಿ ಮತಿಸಂಪನ್ನ 
ಹೊಟ್ಟಿಗೆ ಹಾಕಿದೆ ಚಿನ್ನದ ಕನ್ನ 
ಹುಟ್ಟಿತಲ್ಲಿಯೇ ಹೊಟ್ಟೆಯ ಬನ್ನ 

ಚಿನ್ನದ ಭಸ್ಮಾಸುರನ ಹರಕೆಯಿರೆ 
ತತ್‌ಕ್ಷಣ ಬರುವುದು ಸಾವಿಗೆ ಅಕ್ಪರೆ 
ಮಿಡಾಸ ಕೈಯನು ಹೆಚ್ಚಿದನೆಮಗೋ 
ಎಡೆಮಾಡಿದನೊ ನಿವೇದಿಸಿ ಯಮಗೋ 
ಅನ್ನಪೂರ್ಣೆಗಿದು ಪೂರ್ಣಾಹುತಿಯೋ 
ಜೀವದ ಗತಿ ಹತಿಯಿಲ್ಲದ ಮೃತಿಯೋ ? 
ಅನ್ನಂ ಅನ್ನಂ! ಕಡಿ ಹೊನ್ನನ್ನ. 


ಶ್ರ 
ಕೃತಯುಗ ಬರಲಿದೆ ಎನ್ನುವ ಪ್ರಾಣಿ 
ಕಾಲಭ್ಸೈರವನು ಕೃಪಾಣಪಾಣಿ 
ಬರುತಿಹ ತೆರೆದು ಮೂರೂ ಕಣ್ಣ 
ಬಾರೈೆ ಬಣ್ಣದ ಮಾತಿನ ಅಣ ! 

₹೪ [2 

ಸುಖಸಾಮ್ರಾಜ್ಯದ ಕನಸಿಗ ನೀನು 
ಅಟ್ಟಿ ಮುರಿಯುವೀ ಕುಣಿತನಿದೇನು? 


ಧಿಕತೋಂ ಧಿಕತ್ಯೆ ನಡೆದಿದೆ ನೃತ್ಯ 


ಕಟ್ಟಿದ ಜಗವನು ಕೆಡಿಸುವ ಕೃತ್ಯ. 
ಹೊಟ್ಟಿ ತೋಡೆ ಹೊರಟಿತು ಬೇತಾಳ 
ಮುಂದೆ ಕಳುಹಿದನೊ ಪ್ರಳಯದ ಕಾಳ 
ಬರವ ತಿಳುಹಿಸಲು ಓಲೆಯ ಆಳ ! 
ಕುಣಿಯುತಲಿಹನವ ನಿಲ್ಲದೆ ತಾಳ. 


ಕೆಲಸವಿಲ್ಲದವರ ಹಾಡು 


ಹಾಡಿನ ನುಡಿ ನುಡಿ “ತಿನಲೇನನ್ಯ ” 
ಮೇಲೆ ಸಲ್ಲನಿಯು “ ಅನ್ನ ಅನ್ನ! ” 
ಎಲ್ಲಿದೆ ಅನ್ನ? ಎಲ್ಲವು ಚಿನ್ನ. 


ಲ 
ಏತರಾಸೆಯನೊ ಹೇಗೋ ಹಚ್ಚಿ 
ಆಡುತಾಡುತಲೆ ಹಿಡಿದರು ಕಚ್ಚಿ 
ತಲೆಯಲಿ ಮಾಟದ ಮುಳ್ಳನು ಚುಚ್ಚಿ 
ನೆಲಮಾಳಿಗೆಯೊಳು ಕತ್ತಲೆ ಹೊಚ್ಚಿ 
ಸೆರೆ ಹಿಡಿದರು ಎಲೆ ಚಿನ್ನದ ಹಕ್ಕಿ ! 
ಬೊಕ್ಕಸದುಕ್ನಿನ ಬಾಗಿಲವಿಕ್ಟಿ 
ಒಗೆದರು ಕೂಡಲೆ ರೆಕ್ಕೆಯ ಕಿತ್ತು 
ಸುಮ್ಮನೆ ನೋಡುವೆ ಸುತ್ತೂ ಮುತ್ತು 
ಹಕ್ಕಿಯೆ ನೀ ಸೆರೆಯಲಿ ಸಿಕ್ಕಿರಲು 
ಧರ್ಮದ ಕೂರಳಿಗೆ ಅನ್ನದ ಉರಲು 
ಅನ ಅನ್ನ $ ಪ್ರಾಣದ ಕೂಗು 
ಪ್ರಳಯಕೆ ಔತಣ ಹಾಗೂ ಹೀಗೂ. 
ಈ ಹಸಿವೆಯ ಕೊಲುವ ಸುತ್ರಾಣ 
ಎಲ್ಲಿದೆ ಎಲ್ಲಿದೆ ಬಿಲ್ಲೂ ಬಾಣ? 
ಚಿನ್ನದ ಸೆರೆಯನು ಮೊದಲೇ ಬಿಡಿಸಿ ! 
ಅನ್ರಕಲ್ಪನೃಕ್ಷವ ಚಿಗುರಿಡಿಸಿ ! 
ಅಲ್ಲಿಯವರೆಗೂ ಅನ್ನ$ಅನ್ಸತ ! 
ಒಂದೇ ಹಾಡು ಕೇಳೆಲೆ ಚಿನ್ನ. 


ಗಡಿ 


೧೫ 


೫೧. ನನ್ನ ಹಾಡು 


ನನ್ನ ಹರಣ 

ನಿನಗೆ ಶರಣ 

ಸಕಲ ಕಾರ್ಯಕಾರಣಾ 
ನಿನ್ನ ಮನನ- 

ದಿಂದ ತನನ- 

ವೆನುತಿದೆ ತನು ಪಾವನಾ. 


ಸುಖದ ಮಿಷವು 

ದುಃಖ ವಿಷವು 

ಹಿಗ್ಗಿ ಪ್ರಾಣ ಪೂರಣಾ 
ಪಂಚಕರಣ- 

ಗಳೀ ಗಡಣ 

ಕಟ್ಟಿತು ಗುಡಿ ತೋರಣಾ.. 


ನಿನ್ನ ಚರಣ 
ಸುಸಂತರಣ 

ಜಗದ್ಭರಿತ ಭಾವನಾ 
ಹಾಸ್ಯ ಕರಣ 
ತದನುಸರಣ 

ತದಿತರ ಪಥ ಕಾಣೆ ನಾ. 


ನನ್ನ ಹಾಡು 


ಹರುಷ ರಸವೆ 
ಕರುಣದಸುವೆ 
ಜೀವಧರ್ಮಧಾರಣಾ. 
ರಸವೆ ಜನನ 
ವಿರಸ ಮರಣ 
ಸಮರಸವೇ ಜೀವನ. 


ಗರಿ 


ಗರಿ 


೨. ರುದ್ರ ವೀಣೆ 


ಯಾಕೊ ಕಾಣೆ 

ರುದ್ರವೀಣೆ 
ಮಿಡಿಯುತಿರುವದು. 

ಜೀವದಾಣೆ- 

ಯಂತೆ ತಾನೆ 
ನುಡಿಯುತಿರುವದು. 


ತಂತಿ ಮಿಂಚೆ ನಡುಗುತಿವೆ 

ಸೊಲ್ಲು ಸಿಡಿದು ಗುಡುಗುತಿವೆ 

ಮಿಡಿವ ಬೆರಳು ಅಡಗುತಿವೆ 
ಮುಗಿಲ ಬಯಲಲಿ. 


ಚಿಕ್ಕೆ ಬಾಲ ಬೀಸುತಿವೆ 
ಸೂರ್ಯ ಚಂದ್ರ ಈಸುತಿವೆ 
ಹೊಸ ಬೆಳಕೆ ಹಾಸುತಿವೆ 


ಕಾಲಪಥದಲಿ. 


ನೆಲದ ಬಸಿರೊಳುರಿಯುತಿದೆ 

ಬೆಟ್ಟದೆಡೆಯು ಬಿರಿಯುತಿದೆ 

ನೀರು ಮಾರಿ ಹರಿಯುತಿದೆ 
ಕೆಂಪು ನೆಲದಲಿ. 


ಧರ್ಮಾಸನ ಹೊರಳುತಿನೆ 
ಸಿಂಹಾಸನ ಉರುಳುತಿವೆ 


೧೧೫ 


ರುದ್ರವೀಣೆ 


ಜಾತಿಪಂಥ ತೆರಳುತಿವೆ 
ಮನದ ಮರೆಯಲಿ. 


ಗಂಡು ಹೆಣ್ಣು ಕೆರಳುತಿದೆ 

ಬೇನೆ ತಿನುತ ನರಳುತಿದೆ 

ಸಾಯಲಾರದಳುತಿದೆ 
ಬರುವ ಹಗಲಲಿ. 


ಯಾಕೊ ಕಾಣೆ ರುದ್ರವೀಣೆ 
ಮಿಡಿಯುತಿರುವದು. 

ಜೀವದಾಣೆಯಂತೆ ಶಾನೆ 
ನುಡಿಯುತಿರುವದು. 


ಗರಿ 


೫ನ. ಯುಗಾದಿ 


ಯುಗಯುಗಾದಿ ಕಳೆದರೂ 
ಯುಗಾದಿ ಮರಳಿ ಬರುತಿದೆ. 


ಹೊಸ ವರುಷಕೆ ಹೊಸ ಹರುಷವ ` 


ಹೊಸತು ಹೊಸತು ತರುತಿದೆ. 


ಹೊಂಗೆಹೂವ ತೊಂಗಲಲ್ಲಿ 
ಭೃಂಗದ ಸಂಗೀತಕೇಲಿ 
ಮತ್ತೆ ಕೇಳಬರುತಿಡೆ. 
ಬೇವಿನ ಕಹಿಬಾಳಿನಲ್ಲಿ 
ಹೂವಿನ ನಸುಗಂಪು ಸೂಸಿ 
ಜೀವಳಕಳೆಯ ತರುತಿದೆ. 


ಕಮ್ಮನೆ ಬಾಣಕ್ಕೆ ಸೋತು 
ಜುಮ್ಮನೆ ಮಾಮರವು ಹೂತು 
ಕಾಮಗಾಗಿ ಕಾದಿದೆ. 
ಸುಗಿ ಸುಗಿ ಸುಗಿ ಎಂದು 

1. "ಕ "ಕ್ಷಿ 
ಬಗ್ಗಿ ಗಿಳಿಯ ಸಾಲು ಸಾಲು 
ತೋರಣದೊಲು ಕೋದಿದೆ. 


ವರುಷಕೊಂದು ಹೊಸತು ಜನ್ಮ 


ಹರುಷಕೊಂದು ಹೊಸತು ನೆಲೆಯು 
ಅಖಿಲ ಜೀವಜಾತಕೆ ! 

ಒಂದೆ ಒಂದು ಜನ್ಮದಲ್ಲಿ 

ಒಂದೆ ಬಾಲ್ಯ ಒಂದ ಹರೆಯ 
ನಮಗದಷ್ಟ್ಪೆ ಏತಕೆ? 


೧೧೮ 


ಯುಗಾದಿ 


ನಿದ್ದೆಗೊಮ್ಮೆ ನಿತ್ಯ ಮರಣ 
ಎದ್ದ ಸಲ ನವೀನ ಜನನ 
ನಮಗೆ ಏಕೆ ಬಾರದೋ? 
ಎಲೆ ಸನತ್ಫುಮಾರಜೀವ ! 
ಸಲೆ ಸಾಹಸಿ ಚಿರಂಜೀವ !.' 
ನಿನಗೆ ಲೀಲೆ ಸೇರದೋ? 


ಯುಗಯುಗಾದಿ ಕಳೆದರೂ 
ಯುಗಾದಿ ಮರಳಿ ಬರುತಿದೆ. 
ಹೊಸ ವರುಷಕೆ ಹೊಸ ಹರುಷವ 
ಹೊಸತು ಹೊಸತು Kgl 
ನವ ಮ್ಮನಸ್ಟೆ ನಷ್ಟೆ ಮರೆತಿದೆ 


ಗತಿ 


ಗರಿ 


೫೪. ಕುಣಿಯೋಣು ಬಾರತ 


( ಒಂದು ನಲ್ವಾಡು ) 


ಕುಣಿಯೋಣು ಬಾರತ 
ಕುಣಿಯೋಣು ಬಾ | ಪಲ್ಲ! 


ಆ ಕಾಗಿ 
ಯಾಕಾಗಿ 
ಕುಣಿಯೋದು ಬೇಕಾಗಿ 


ಇಲ ಬಣ ದ ಸೋಗಿ | ಕುಣಿ... 
ು 20) 


ಹಿಗ್ಗು ಹಾಕಿತು ಕ್ಯಾಕ 
ಇರಲಾರೆನೇಕಾಕಿ 
ಬಾ, ಬಾರ ನನ್ಮಾಕಿ | ಕುಣಿ.... 


ಕೂಡೀಕಿ 


ಹೂಡೀಕಿ 
ಮುಪುತ್ತ ದೂಡೀಕಿ 


ಹಣ ಬಾಕಿ ಹೆಣ ಬಾಕೆ | ಕುಣಿ... 


ಏಸೊಂದು ಎಣಿಸ್ಯಾಟ 
ಕಾಸಿನ ಕುಣಿಸ್ಯಾಟ 
ಸಾಕಾತು ಸೆಣಿಸ್ಯಾಟ | ಕುಣಿ... 


೧೧೯ 


೧೨೨ 


ಕುಣಿಯೋಣು ಬಾರ$ ! 


ಕಲಿಕಿಯ ಕಾಲ್ಯಾಕ 
ಒಗ್ಗಿಲೆ ನಡಿ ಸಾಕ | ಕುಣಿ... 
ಘಾಳೇನು ತೀಡ್ಯಾವು 
ನಮ್ರಾಂಗ ಆಡ್ಯಾವು 
ಈ ಕುಣಿತ ಬೇಡ್ಯಾವು | ಕುಣಿ.... 
೯ 
ತಾಳ್ಯಾಕ 
ತಂತ್ಯಾಕ 
ರಾಗದ ಚಿಂತ್ಯಾಕ 
ಹೆಜ್ಜಾ 3ರ ಗೆಜ್ಞ್ಯಾಕ | ಕುಣಿ... 
ಹುಲುಕಸಿ ಕ್ಸ ಕ್ಸ 
ಮಲಕಸಿಸಿ ವೆ ಮೈ 
ಥಕ ಥಕ ಧೃ ಥ್ಸೈ | ಕುಣಿ... 
೧೦ 
ಸೆರಗಿಲ 
[9%] 
ಬೆರಗಿಲ್ಲ 
ಹೆದರೀಕಿ ಹೊರಗಿಲ್ಲ 
ಮರಗಿಲ್ಲ ಕೊರಗಿಲ್ಲ | ಫುಣಿ.... 
ನಾಚೀಗಿ-ಗೀಚೀಗಿ 


ಕಳೆದೊಗೆದಾಚೀಗಿ 
ಬೀಸಾಗಿ ಈಚೇಗಿ | ಕುಣಿ... 


ಗರಿ 


ಕುಣಿಯೋಣು ಬಾರತ! 


೧೧ 


ಕಾಗುಣಿತ 
ಬರಿಗಜೆತ 
ಯಾಕ ಡೊಂಬರ ಮಣಿತ 
ಸುಗ್ಗಿಯ ಸಿರಿಕುಣಿತ | ಕುಣಿ... 
ತರಗೆಲಿ ಜಿಗಿಧಾಂಗ 
ಚಿಗುರೆಲಿ ಚಿಗಿತ್ಸಾಂಗ 
ನನಿಕೊನೆ ಮುಗಿಧಾಂಗ | ಕುಣಿ... 


ಕಿ 


ಚಕಚಕ 
ಚಂಚಲ 
ಮಿಂಚಿನ ಗೊಂಚಲ 
ಚಕಮಕಿ ಚಲಮಲ | ಕುಚ್ಮ.. 
ಹೊಂಗ್ಯಾದಿಗಿ ಹೊಡಿ 
ಮಿಡಿನಾಗರ ಹೆಡಿ 
ಹಾಂಗೊಮ್ಮೆ ತೂಗಾಡಿ | ಕುಣಿ... 


೧೩ 
ಕುಡಿಗಣ್ಣು 
ನಗೆಗಣ್ಣು 
ಚುಚ್ಛ್ಚೋಣು ಬಿಚ್ಚೋಣು 
೧೩ ಬ ನ 
ತೇಲ್ಲಣ್ಣು ಮುಚ್ಚೋಣು | ಕುಣಿ. 


೧೨% 


ಕುಣೆಯೋಣು ಬಾರಃ ! 


ಕಣಕಣ್ಣ ಹೆಣೆಯೋಣು 
ಸೆಳೆಪತ್ತ ಮಣಿಯೋಣು 


ಮೈಮರಿಯೆ ದಣಿಯೋಜು | ಕುಣಿ... 


೧೪ 
ಚಿಗರ್ಯಾಗಿ 
ತಿಗರ್ಯಾಗಿ 
ನಿದ್ದಿಯ ಭಗರ್ಯಾಗಿ 


ಗಾಳೀಗು ಹಗುರಾಗಿ | ಕುಣಿ... 


ಕೈಮೈೆ ಬೀಸಾಡಿ 
ಲ್ರ 
ಇಳಿಗೂದಲೀಸಾಡಿ 
ಬೆವಠ್ಚನಿ ಸೂಸಾಡಿ | ಕುಣಿ.... 


೧೫ 


ಗರಿಗರಿ 
ಗಿರಿಗಿರಿ 
ಹಗಿ ಗಿ. ಹಿರಿಹಿರಿ 
ಉಗಿ 
ಸೈಸ್ಸೆ ಸರಿಸರಿ | ಕುಣಿ... 
ಗುಡ್ಡಾ ತಲೆದೂಗಲಿ 
ಹೊಳೆಹಳ್ಳಾ ನೂಗಲಿ 
ದರಿಕೊಳ್ಳಾ ಫೂಗಲಿ | ಕುಣಿ... 


೧೬ 


ನೆಲದೊಡಲು 
ಕುಣಿಯಲು 


ಗರಿ 


ಗರಿ 


ಕುಣಿಯೋಣು ಬಾರತ ! 


ಕುಣಿಕುಣಿದಿತು ಕಡಲು 


ಮಿಡಿದಿತು ಸಿಡಿಸಿಡಿಲು | ಕುಣಿ... 


ಹಗಲಿರಳ ತಾಳಕ್ಟ 
ಮುಗಿಯದ ಕಾಳಕ್ಕ 
ಜನುನುಗಳ ಮ್ಯಾಳಕ್ಸ | ಕುಣಿ... 


೧೭ 


ಹುಲ್ಕೆಲಾ 
ಸ್ಪಿರಜಲಾ 
ಚಿಕ್ಕೆಲ್ಲಾ ಮುಗಿಲೆಲ್ಲಾ 


ಕುಣಿತಿಲ್ಲ ಜಗ ಇಲ್ಲಾ ಕು. 


ಕುಣಿತಕ್ಸ ಇತಿ ಇಲ್ಲ 
ಕುಣಿತಕ್ಸ ಮಿತಿ ಇಲ್ಲ 
ಬೇರೊಂದು ಗತಿ ಇಲ್ಲ | ಕುಣಿ... 


೧೮ 


ಅಂಗಲು 


ಅಂಗಲು 
ಚಿಕೆಚಿಕ್ಸಿ ತಿಂಗಳು 
ಉಸಿರಾಸೆ ಹಿಂಗಲು | ಕುಣಿ... 
ನೆಲ ಮುಗಿಲನಸ್ಪಿತು 
ಜೆಲುವಾಗಿ ಒಪ್ಪಿತು 
ಸಾವೂಮ್ಮೆ ತಪ್ಪಿತು | ಕುಣಿ... 


೧೨೫ 


೧೨೬ 


ಕುಣಿಯೋಣು ಬಾರ! 


೧೯ 


ದಾನಂದದಾಗರ 


ತೆರಿ ತೆರಿ ತೆರದರ | ಕುಣಿ... 


ಹುದಿನಾಲ್ಲು ಲೋಕಕ್ಸ 
ಚಿಮ್ಮಲಿ ಈ ಸುಖ 
ಜಗ್ಗಲಿ ಸಿರಿಮುಖ | ಕುಣಿ.... 


ಗರಿ 


೫೫. ಗರಿ 


ಎಲೆ ಕಟ್ಟು ಇಲದಾ 

ನಾ ೪ ರ್ಟ 
ಬಾನಬಟ್ಟಿಯಲ್ಲಿದೊ 
ಎಂಂದಿಂದು ಹಾರುವೀ 
ಹುಕ್ಕಿ-ಗಾಳಿ ಸಾಗಿದೆ. 


ಅದರ ಹಾಗೆ ಸಾಗಿದಾ 
ಹಾರುನಂಥ ಹುಶ್ಕಿಯ 
ಜಾಡು ಹಿಡಿದು ನಡೆದಿನೆ 
ಉದುರಿದಂಥ ಗರಿಗಳು. 


ಸುಳಿದು ತೀಡಿ ಹರಿಯುವಾ 
ಸೂಸಿ ಸೂಸಿ ಬೀಸುವಾ 
ಗಾಳಿ ಪಕ್ಸದಲ್ಲಿವು 
ಮಾಡುತಿರಲಿ ಕ್ರೀಡೆಯಾ. 


ಅಫ್ಪಿ ತಪ್ಪಿ ನೆಲದಲಿ 
ಬಂದು ಇಳಿದರಿವುಗಳ 
ಊದಿ ತೂರಿ ಹಾರಿಸು 
ಮತ್ತೆ ಮೇಲೆ ಮುಗಿಲಲಿ. 


ಬೆರಗುಬಟ್ಟು ಬಣ್ಣಕೆ 

ಮುಚ್ಚಿ ಇಡದಿರಿವುಗಳ, 
ಕೆಡುಕು ಆಗಿ ಕಂಡರೂ 
ಶೀಳಬೇಡ ರೋಮವ. 


೧5೬ 


೧೮, 


೨೪, 


೨೯. 


೨ 


ನಾಡಿನ ಸ್ವತ್ತ ವನ್ನೇ ಹಾಡಿನ ಸತ್ತೆ ವನ್ನಾಗಿ ಕಂಡು ಪ್ರಾರ್ಥಿಸಿದ್ದು. 

“ ಕಲ್ಯಾಣದ ಕಲ್ಯಾಣಿ? ಎಂಬ ನನ್ನ ಅಲಿಖಿತ ನಾಟಕದೊಳಗಿನ ಒಂದು 
ಹಾಡು. ಕಲ್ಯಾಣಿ ನಾಯಕನಾದ ಮುದ್ದಯ್ಯನಿಗೆ ಹೇಳಿದ ಮಾತು 
“ ರಾಧೆಯ ಪಾಡು? (* ಸಖೀಗೀತದಲ್ಲಿ”) ಕಲ್ಯಾಣಿಯ ಇನ್ನೊಂದು 
ಹಾಡು. 

ಒಳ ಜೀವವನ್ನು ಕುರಿತು ಹಾಡಿಕೊಂಡದ್ದು. ಒಂದು ತೊಡಕಿನ ಪ್ರಶ್ನೆ. 
ಕನಸಿನಲ್ಲಿ ಕಂಡ ಕಣಸಿನ ಕನ್ನಡ ತಾಯಿಯೊಡನೆ ಕನ್ನಡಿಗನ ವಾದ- 
ಸಂವಾದ. 

ದಿನದಿನಕ್ಕೆ ಜೀವನ ಹೊಸದಾಗುವದು. ಅದಕ್ಕೆ ಹೊಸ ಹಾಡು ಹೊಸ 
ಸಾಹಿತ್ಯ ಬೇಕೇ ಬೇಕು. 

ಕನ್ನಡ ನಾಡಹಬ್ಬದ ಉಗ್ಗಡಣೆಗಾಗಿ ಬರೆದದ್ದು. 

ಮೊದಲ ಪಂಪ ದಿನೋತ್ಸವಕ್ಕಾಗಿ ಅವನ ಮೂರ್ತಿತ್ತ ಕವಿತ್ವ ನೆನೆದು 
ಅವನ ಕೆಚ್ಚು ಕಾಣ್ಶೆಗಳಿಗಾಗಿ ಅಭೀಪ್ಪಿಸಿ ಬರೆದದ್ದು. 

ಒಂದು ನಾಯಿಯ ದುಃಖವನ್ನೂ ಕಂಡು ಕೇಳಿ ಕೂಡ ಒಮ್ಮೊಮ್ಮೆ 
ಮಾನವನ ಕಲ್ಲೆದೆ ಕರಗುವದಿಲ್ಲವಲ್ಲ ಎಂಬ ಕನಿಕರದಿಂದ ಬಂದ ಹಾಡು. 
ನಾಯಿ:ಯೊಡನೆ ಭಾಗಾದಿಯಾಗುವ ಜೀವ ಮಾನವನೊಡನೆ ದಾಯಾದಿ 
ಯಾಗದೆ ಉಳಿದೀತೆ? 

ಗತಿಸಿದ ಮಗು ಭಾಸ್ಕರನಿಗಾಗಿ ಬರೆದದ್ದು. 

ಮೂನತ್ತು ಮೂರು ಕೋಟಿ ಈಗ ೪೨ ಕೋಟಿಯೋ ಹೆಚ್ಚೋ ಕಡಿ 
ಮೆಯೋ ಆಗಿದ್ದರೂ ಹಾಡೂ ಅದೇ; ಪಾಡೂ ಅದೇ. 

ಪಾಂಡುರಂಗನ ಹುಟ್ಟುಹಬ್ಬದ ಹರುಷದಲ್ಲಿ ಬಂದ ಹಾಡು. 

ಕಾಲಪಕ್ಸಿಯ ರೆಕ್ಟೆ ಹೊಡೆತಕ್ಕೆ ಮಾನವನ ವಿಶ್ವದಲ್ಲಾಗುವ ವೈಚಿತ್ರ್ಯದ 
ವಿಸ್ಮಯದಲ್ಲಿ ಬಂದ ಉದ್ದಾರನಿದು. 

ಅನ್ನ ದೊರೆಯದ್ದಕ್ಕಾಗಿ ಒಂದು ಹೊಟ್ಟೆಯೂ ಉರಿಯುತ್ತಿರುವ ವರೆಗ 
ಈ ಹಾಡು ಶವಪ್ಪಿಲ್ಲ. 

ಜೀವನದೊಳಗಿನ ಜೀವಂತ ವಿರಹದ ಒಂದು ಪ್ರೇಮಗೀತ. ವಿರಹಿ 
ಕೋಕಿಲ; ಉಲ್ಲಾಸಿ ನವಿಲು. 

ರಾಗರತಿಯ ನಂಜೇರಿದ ಹಾಡು. 

ಪ್ರಾಣಿದಯಾ ಸಂಘದವರು ಪಶುಬಲಿಯನ್ನು ನಿಲ್ಲಿಸುತ್ತಿದ್ದಾರೆ. ಯಾವು 
ದಾದರೂ ನರದಯಾ ಸಂಘದವರು ನರಬಲಿಯನ್ನು ನಿಲ್ಲಿಸಲಾರರೆ? ಪಶು 
ಬಲಿಗೆ ಹೀನ ದೈವಗಳು ಮೆಚ್ಚು ನವು. ನರಬಲಿಯನ್ನು ಬೇಡುವ ಯುದ್ಧ 


ವೆಂಬ ದೈವ ಮಾನನನ ಮನದ ಯಾವ ನೀಚಲೋಕದಿಂದ ಬಂದಿ 


ಫಿ. 
೩೪. 


೩೫, 


೩೬. 


ಷಿಲೆ. 


ರ್ನ. 


೪೦, 


೪೧. 


೪೨. 


೪ಷ್ಟಿ, 


೪೪. 


೪೫, 


ದೆಯೋ? ನರಬಲಿ ನಿಲ್ಲಿಸುವ ಯುದ್ಧ ಬರಲಿ. ಅದು ನಮ್ಮ ಕುರು 
ಕ್ರ್ಪೇತ್ರ. 

ಜೀವಂತ ವಿರಹದ ಇನ್ನೊಂದು ಪ್ರೇಮಗೀತ. 

ಮಾನವ ತಪಸ್ವಿಯನ್ನು ಪಶುಲೋಕಕ್ಕೆ ದೂಡುವ ಚಿಂತೆ ತ್ರಿಶಂಕು 
ಸ್ವರ್ಗದೊಳಗಿನ ಅಪ್ಸರೆ, ನಿಶ್ಚಾನಿ:ತ್ರ-ಸೃಷ್ಟಿ. 

ಹೂ ಎಂಬ ಶಬ್ದಾರ್ಥದಲ್ಲಿ ಹುದುಗಿದ ಭಾವವನ್ನು ಕಲ್ಪನಾವಲ್ಲರಿಯಾಗಿ 
ಇಲ್ಲಿ ಹೆಬ್ಬಿಸಿದೆ. 

ಬಾಳುವೆ. ಒಂದು ಅಸಿಧಾರಾವೃತ ಇದ್ದಂತೆ. ನಿಜವಾಗಿ ಪೂರ್ಣವಾಗಿ 
ಬಾಳಬಲ್ಲ ಗಂಡಸು ದೇವ ಸದೃಶ. 

ಇರುವ ಮೈಸೂರನ್ನು, ಬೆಳೆವ ಮೈಸೂರನ್ನು ಎರಡು ಬಗೆಯಲ್ಲಿ ಕಂಡ 
ಕಾಣ್ಮೆ ಇಲ್ಲಿದೆ. 

ಕೃತಿಯನ್ನು ಹುಚ್ಚುಚ್ಚಾಗಿ ಮುರಿದರೆ ಅಣಕವಾಗುತ್ತದೆ. ಅಣಕವಾಡು 
ನಿಜವಾಗಿ ಸ್ವಯಂಪೂರ್ಣ ಕೃತಿ, ಹಾರಬಲ್ಲ ಹಕ್ಕಿ ಹಾರುತ್ತದೆ. ಹಾರ 
ಬಯಸುವ ಬೆಕ್ಕು ಬೀಳುತ್ತದೆ. 

ಕೀರ್ತಿಯನ್ನು ಕುರಿತು ಮೂರು ಭಾವ-ಭಾವನೆಗಳು ಇಲ್ಲಿನೆ. ಒಂದು 
ಕೀರ್ತಿಯ ವಿರಾಹ್‌ರೂಪ. ಇನ್ನೊಂದು ಕೀರ್ತಿಯ ಉಸಿರು 
ಮತ್ತೊಂದು ಕೀರ್ತಿಯ ಸ್ವರ್ಗ. 

ಕೃಷ್ಣನಂಥ ಮುದ್ದಾದ ತರಳನನ್ನು ಕಂಡು ಗೋಪಿಯ ವಾತ್ಸಲ್ಯದಿಂದ 
ಬಂದ ಹಾಡು. ವೃಂದಾವನಕ್ಕೆ ಹೋದಾಗ ಬರೆದದ್ದು. 


ನನ್ನಿಬ್ಬರು ಗೆಳೆಯರನ್ನು ಆವರಿಸಿದ ನಿರಾಶೆಯನ್ನು ಅನುಭವಿಸಿ ಸಾನು 


ಭೂತಿಯಿಂದ ಬರೆದದ್ದು. 


ಅವರಿಬ್ಬರಲ್ಲಿ ಒಬ್ಬನು ತೀರಿಕೊಂಡಾಗ ಬರೆದದ್ದು. ಆನನ ಜೀವನದ 
ಆಯಾಸ ಮುಗಿಯಿತೆಂದು. 

ಮುಂಜಾಪಿನಿಂದ ಸಂಜೆಯವರೆಗೆ ನಿರಂತರ ಚಾಂಚಲ್ಯದಲ್ಲಿ ಎಂಬಂತೆ ಬಾಳ 
ಬೆಳಗಿಸುವ ಪಾತರಗಿತ್ತಿ-ಚಿಟ್ಬೆಯ-ಜೀವನದ ವಿಸ್ಮಯವನ್ನು, ಚೆಲುವನ್ನು 
ಇಲ್ಲಿ ಮೂಡಿಸಿದೆ. 

ಜೀವನದ ಸಾಫಲ್ಯದಂತೆ ವೈಫಲ್ಯನನ್ನೂ ಗೀತಭಾವದಿಂದ ಅನುಭವಿಸಿ 
ದಾಗ ಬಾಳಿದ್ದೆಲ್ಲ ಕ್ವಿ ನ್ನ್ನ ರಿಯಾಗುತ್ತದೆ. ಒಂದು ಸಾಫಲ್ಯದಂತೆ 
ಕಾಣುತ್ತದೆ. 

ಮದುವೆಯ ಮೊದಲಿದ್ದ ನಗೆ ಬಾಳುವೆಯ ಉದ್ದಕ್ಕೂ ಕಂಡವರೆಷ್ಟು ಜನ? 
ಆ ಬಿಸಿಲುಗುದುರೆಯ ದಾರುಣ ಅನುಭವವನ್ನು ಪಡೆದ ತರುಣನು ಹಾಡಿ 
ಕೊಳ್ಳಬಹುದಾದ ಕವನ. 


೪೬, 


೪೭, 


೫೪. 


೫೫. 


ಮ 


ನಿರಾಶೆಯನ್ನು ಸೀಳಿ ಆಶೆಯತ್ತ ಹೊರಳಿದ ಬಾಳಬಳ್ಳಿಯ ಆಲಂಬನದ 
ಮರ್ಮ ಇಲ್ಲಿದೆ. 

ಪ್ರೀತಿಯೆಂಬ ಶಿವಭಾವದ ಚಿದಂಬರದಲ್ಲಿ ಒಮ್ಮೊಮ್ಮೆ ತೋರುವ ರುದ್ರ 
ಕಾಳಿಯ ಲಾಸ್ಯ ತಾಂಡವದ ದೃಶ್ಯವು ಅದ್ಭುತಭಯಂಕರವಾಗಿದೆ. 
ಸೀಗೆಹುಣ್ಣಿವೆಯ ಕಾಲದ ಚೆಲುವಿನ ಹಾಡು. 

ಬಾಲಲೀಲೆಯನ್ನು ಕುರಿತು ತ್ರಿಪದಿಗಳು. 

ಅನ್ಸದ ಧರ್ಮ ಉದಯವಾಗುವವರೆಗೂ ಕೆಲಸವಿಲ್ಲದವರ ತಂಡ ರುದ್ರನ 
ಭೂತಗಣ. ತಿಳಿದಾಗ ಅವರು ಶಿವನ ಭಕ್ತರು. 

ಸಮರಸವೇ ಜೀವನ, 

ಯುದ್ಧ, ಭೂಕಂಪ ಧರ್ಮವಿಪ್ಲವಗಳಿಂದ ನಡಗುತ್ತಿರುವ ಮಾನವ ವಿಶ್ವ 
ತನ್ನ ರೌದ್ರದಲ್ಲಿ ಒಂದು ನೀಣೆಯ ಗತಿಯನ್ನು ನುಡಿಸುವದು. ಶಾಂತಿ 
ಇದ್ದಲ್ಲಿ ಅದು ಕೇಳಿಸುತ್ತದೆ. 

ವನಸ್ಪತಿಸೃಷ್ಟ್ರಿಗೆ, ಹಕ್ಕಿಗಳಿಗೆ ವರುಷಕ್ಕೊಮ್ಮೆ ಯತುವನಾನ ಬದಲು. 
ಮಾನವನ ಜೀವನದಲ್ಲಿಯೋ ಮುಂದಿಟ್ಟ ಹೆಜ್ಜೆ ಮರಣದ ಕಡೆಗೆಯೇ. 

ಬಾಳು ಒಂದು ಕುಣಿತ. ತಿಳಿದು ಹಾಕಿದ ಒಂದು ಹೆಜ್ಜೆಯೂ ನೃತ್ಯ 
ವಿಧಾನ. 

ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ. ಬಲ್ಲವರು ಅದರೊಡನೆ ಆಡ 
ಬಹುದು. 


4 


NR k 
$7 


ಯು ನ 


ಕ್ರಿ \ 
UT MOTE TP TTT TTT | | 
| MS ec 1111111!111|1111!!!11111()/!!!!1!1!111/4)/11111/1111 
ui’ 1111! (11111111111! ಗ ಲ ಲ್‌ 11111111111 'ಈ.111111[€ 


(MME 


೪/11" 
[೪ 
[ 11!!! 
111111 


(111111111|| 

111111|||1 
1111111111] 
1111111111 


4 ಅಂಬಿಕಾತನಯದತ್ತರ 
ಕವನಸಂಕಲನಗಳು 


1 


ಗಳು 


11/1 | 
11111111111! 

(111111111೧ 
tun 


ಸೂರ್ಯಸಾನ ರೊ. ೨.೦೦ 


ಗ್ಯ ” ಹದಯಸಮುದ ೧.೫೦ 1 
es] ಲು WB 
ದ್ರ ತ್ತ 


ಸ 


-ಮುಕ್ಕಕಂಠ ೧.೫೦ 
ಚಿ ಶ್ಯಾಲಯ | ೧.೨೫ 
ಇ 
ಸಿವಲಹರಿ | ೧.೭೫ 
ಅರಳು-ಮರಳು ( ಮೇಲಿನ ೫ ಸಂಕಲನಗಳ ಗುಚ್ಛ ) ೩.೦೦ 


| 


| 


11!!! 
111111/1111ಟ 11111111111! 


Wy 
opt 


i 
TT TET 


= 'ನಮನ 4 ಇ ಗಿ.೫೦ 


ಸಂಚಯೆ | ೧೫೦ 
“ಸಂಗಾನತರಣ ಇ ದ ಭು [ತ ೧.೫೦ 

ನಾದಲೀಲೆ. p ಬೆ ಕತ | ೧.೫೦ 
ಮೊರ್ತಿ ಮತ್ತು ಕಾಮಕಸ್ತೂರಿ ೦.೭೫ 
ಸಹಸಾ ಕುಮಾರಿ ಮತ್ತು ಹಾಡು- ಪಾಡು ೧.೦೦ 
ಮೇಪದಿತ ಇ ೧.೦೦ 
ಗರಿ ೪1] ೨.೦೦ 


|! 
1111/1111! 


(el 
Wy 
11111111111 


ಈ 
(| 
| 


11111111111! 


DM 


+ 
| 


WR 10; 
11111 111/11! 
Mm 
!11111॥|1! 


Vi 
ಸ 


ಸಖೀಗೀತ ` | ೨.೦೦ 
ಉಯ್ಯಾಲೆ | ೧.೭೫ 


11111811] 
1111 ui 


111 111((11! 


111101111|| 


ಈ 
| 
- 


gant! 


+ 
| 


| 


ದೊರೆಯುವ ಸ್ಥಳ; | 
ಸಮಾಜ ಪುಸ್ತಕಾಲಯ, ಧಾರವಾಡ 


ಕ 


11111111111! 


ಕಾ 
ಕ್ಕೆ 
ಜಾ 


ಏ 


(1111111111 
11111111 


nnn gun 


Mf 
೫11116 
Wy 


TTT 

ENTE SAUNT UT RT LEE 

3 roti ony 11111 11111//11 TO Ts (ಗಲ್ಲ ಲ Way pn! Maw ue 
4 Cc 


JMU) 


